


ii 


Kosavar 







ಏಪ್ರಿಲ್‌ 


೧೯೬೧ 


ವಣೆ PO ಈ ಅಾ ಧಮ್ಮ 


ಟ್ಟ 


ಟ್ಟ 


ಸಂಪಾದಕರು 
ಶ್ರೀ! ರಾ. ಶಿ. 


ಬರೆಹಗಾರರು 


ಶ್ರ್ರೀ॥ ಹಾ. ರಾ. 





ಸ್ತೂರಿ 


ಳ್ಳಿ ಕ 


ತ್ತಹ 


ಶ್ರೀ ನೀಲ 


ಶ್ರೀ ಡೂನು 


ಶ್ರೀ॥ ಆ ಕೇಫ? 





ಶ್ರಿ ರಾಮಿ 


ಶ್ರೀ ಆ.ರಾ.ಸೇ 


ಶ್ರ್ರೀ॥ ದಾಶರಥಿ ದೀಕ್ಷಿತ್‌ 


ಇತ್ಕಾದಿ, ಇತ್ಯಾದಿ. 








ಸಂಪುಟ ೨೦ ಏಪ್ರಿಲ್‌ ೧೯೬೧ ಸಂಚಿಕೆ ೧ 





ಸ್ಲನನಾಮ ಸಂವತ್ಸರದಲ್ಲಿ ನಮ್ಮ ಓದುಗರಿಗೆ, ಜಾಹೀರಾತುದಾರರಿಗೆ, 
ಲೇಖನವರ್ಗಕ್ಕೆ, ವ್ಯಂಗ್ಯಚಿತ್ರಕಲಾವಿದರಿಗೆ ಮತ್ತು ಸಕಲ ಲೋಕದ ಸಮಸ್ತರಿಗೂ 
ಶುಭವಾಗಲಿ ಎಂದು ಕೊರವಂಜಿಯು ಹಾರೈಸುತ್ತಾಳೆ. 


ಹೊಸ ವರುಷವು ಹೊಸ ಹರ್ಷವನ್ನು ತುಂಬಬೇಕು. ದಿಟ! “ ನನಗೂ 
೨೦ರ ಪ್ರಾಯ ಬಂತು, ಬೆಳೆದು ಬಂದ ಮೈಯನ್ನು ನಲಿದಾಡಿಸಲು ಅಂತೆರಂಗವು 
ಆಸೆ ಪಡುತ್ತಿದೆ. ಆದರೂ ಬಿಚ್ಚೋಲೆ ಗೌರಮ್ಮನ ಹಾಗೆ ಇರಜೇಕಾಗಿದೆ.? ಎಂದು 
ಕೊರೆವಂಜಿಯು ಬೇವಿನ ಎಸಳನ್ನು ತಿನ್ನುತ್ತಾಳೆ. ಕೂಡಲೆ “ ಮುಂದಿದೆ ಭವ್ಯ 
ಜೀವನ ಎಂದೂ ಆಸೆಸಡುತ್ತ ಬೆಲ್ಲನನ್ನು ಮೆಲ್ಲುವಳು ಆದರೂ “ಆಸೆಯು” 
ಕನ್ನಡಿಗರ ಸ್ವತಂತ್ರ ದೇಶದಲ್ಲಿ ಆಸೆಯಾಗಿಯೇ ಉಳಿಯುವುಜೇನೋ ಎಂಬ 
ಸತ್ಯಾಂಶವನ್ನು ಆಕೆ ಮರೆಯುವಂತಾಗಿಲ್ಲ. 


ಕೊರವಂಜಿಯ ಹಾಗೆಯೇ ಎಲ್ಲರ ಪಾಡೂ ಅಂತ ಅನ್ನಿಸುತ್ತೆ, ಆದರೆ ಏನೇ 
ಬರಲಿ ತುಟಗಳ ಮೇಲೆ ನಗುವಿರಿಸಿಕೊಂಡೇ, ಅನುಭವಿಸುತ್ತಾಳೆ. ಎಲ್ಲರೂ ಹೀಗೇ 
ಇರಲಿ ಎಂದೂ ದೇವದೇವನಲ್ಲಿ ಪ್ರಾರ್ಥಿಸುತ್ತಾಳೆ. 


“ ಎಲ್ಲರೆ ಪ್ಲವ ವರುಷಗಳೂ ವಿಪ್ಲವಗಳಿಂದ ದೂರವಾಗಿರಲಿ” ಎಂದೂ ಸ್ವಸ್ತಿ 
ವಚನ ನುಡಿಯುತ್ತಾಳೆ. 


ಹ ಕುಹಕಿಡಿಗಳು ೫ 


ಮಾದರಿ ಮೈಸೂರು ಎಂಬ ಹೆಸರು ಉಳಿಯಿತು ! ಸಧ್ಯ! ನಮ್ಮ ಸರ್ಕಾರದ 
ರೀತಿ ನೀತಿಯನ್ನೇ ಆಂಧ್ರದನರೂ ಈಗ ಅನುಸರಿಸುತ್ತಿದ್ದಾರೆ! ಗುಂಪು ರಾಜಕೀಯ 
ವಿರುವ ಎಲ್ಲ ಸರ್ಕಾರಗಳೂ ಹಿಂಬಾಲಿಸುತ್ತಾರೆಂಬ ಭರವಸೆಯೂ ಉಂಟು!! 
ತ ತೆ ತೇ ತ ೫ 
ಶ್ವಾನವನ್ನು ಹೊತ್ತು ಅಂತರಿಕ್ಷದಲ್ಲಿ ನೂರು ಮೈಲಿಗಳ ಎತ್ತರದಲ್ಲಿ ಹಾರಿದ 
ಯಾನೆಯೂ ಸುರಕ್ಷಿತವಾಗಿ ಹಿಂದಕ್ಕೆ ರಷ್ಯಾದಲ್ಲಿ ಬಂದಿತಂತೆ. 
ಶ್ವಾನವನ್ನು ಹೊತ್ತು ಸೆರಗು ಹಾರಿಸಿಕೊಂಡುಹೋದ ಯವನೆಯು ಇನ್ನೂ 
ರಾಜೀವಪುರಕ್ಕೆ ಹಿಂತಿರುಗಿಲ್ಲವೆಂದು ವರದಿ ಬಂದಿದೆ. 
ತ ತೇ ೫ ೫ * 
ಬರುವ ಚುನಾವಣೆಗಳಲ್ಲಿ ನಮ್ಮನ್ನು ಅಧಿಕಾರಕ್ಕೇರಿಸಿ ಕೂರಿಸಿದಕ್ಕೆ ಅದರ 
ಮುಂದಿನ ಯುಗಾದಿಗೆ. ಜೀನಿನಸೊಪ್ಪಿನ ಬೆಲೆಗೆ ಬೆಲ್ಲವನ್ನು ಸರಬರಾಜು ಮಾಡಿಸು 
ತ್ತೇನೆ ಎಂದು ಇನ್ನೂ ಯಾವ ರಾಜಕೀಯ ಪಕ್ಷವೂ ವ್ರಚಾರ ನಡೆಸಿಲ್ಲವಂಕೆ. 
ಸ ಜೇ ೫ ತೆ ತ 
ಶ್ರೀರಾಮನವಮಿ ಉತ್ಸವದ ಪ್ರಯುಕ್ತ ಈ ವರ್ಷದ ಪರೀಕ್ಷೆಗಳನ್ನು 
ಸೂರು ವಿಶ್ವವಿದ್ಯಾಲಯವು ಮುಂದಕ್ಕೆ ಹಾಕಿದರೆಂಬುದು ಸುಳ್ಳ ಂತೆ! 


೫ ೫ೇ x ಸ * 


ಮೈ 


ಕಾಂಗೋ ಸಮಸ್ಯೆಯ ಪರಿಹಾರಕ್ಕೆ ಇಸ್ಟೆಲ್ಲಾ ಜನ ಯಾಕೆ ವದ್ದ್ಯಾಡ್ಮಾರೆ? 
ಕಳ್ಳನ ಕೈಲಿ ಗಂಟ್ಟು ಕೊಟ್ಟ ಹಾಗೆ, ಬೆಲ್ಜಿಯಂ ಅನ್ನೇ ಉಸ್ತುವಾರಿ ನೋಡಿಕೋ 
ಅಂತ ಅಂದುಬಿಟ್ಟು ಎಲ್ಲರೂ ಕೈ ತೊಳೆದುಕೊಂಡರಾಗದೇ? 

ಎಂದು ಅವಧಾನಿಗಳು ಸಲಹೆ ಮಾಡಿದ್ದಾರೆ. 

ತೇ x ೫ * 

ಪಾನಕ ಕುಡಿದು ಗಂಟಲನ್ನು ಕೆಡಿಸಿಕೊಂಡೋಕೇ ರಾಮನವಮಿಯ 

ಸೆಂಗೀತಕಛೇರಿಗಳಲ್ಲಿ ಹಾಡೋದು ಎಂದೊಬ್ಬರು ಬರೆದಿದ್ದಾರೆ. 
ತೇ ತೆ ತ ೫ 1 ತೇ 

ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಜನಸಂಖ್ಯೆಯು ನಾಲ್ವತ್ತುನಾಲ್ಕು 
ಕೋಟಯ ಹತ್ತಿರ ಹತ್ತಿರಕ್ಕೆ ಏರಿಜೆ. ೨೧ರಷ್ಟು ಹೆಚ್ಚಿ ಥೆ ಎಂದು ಅರವಾ 
ಮುದ್ದುವಿಗೆ ಹೇಳಿದಾಗ, ,ಅವ “ ಇದೆಲ್ಲಾ ಪಂಚವಾರ್ಷಿಕ ಯೋಜನೆಯ ಫಲ! 
ಸುಮ್ಮನೆ ಇದ್ದಿದ್ದರೆ ಶತಾಂಶ ಎಂದಿನಂತೆ ೧೫ರಷ್ಟೇ ಏರುತ್ತಿತ್ತು” ಅಂದು 


ಬಿಡೋದೇ! 


ಸಸಹಸಹ್ಸಹಣಹಹಹಸ್ತ 
ತ ಇದು ಕೇಳಿದ್ದಿರಾ? 
ರೌ 






ಕಿರುಬಾಲಕರ ಶಾಲೆಗೆ ತಿರೋತ್ತಮೆಯು ಒಮ್ಮೆ ಆಹ್ವಾನಿಸಲ್ಪಟ್ಟಿದ್ದಳು. 
ಸ್ವರ್ಗದಲ್ಲಿ ಕೆರುಬಾಲಕರಿಗೆ ಶಾಲೆಯ ವ್ಯವಸ್ಥೆ ಇಡೆಯೇ? ಇದ್ದರೆ ಅದನ್ನು ಸ್ವರ್ಗ 
ಎಂದು ಕರೆಯಬಹುದೇ ಎಂದು ಕೇಳುವಿರೇನೋ? ಸ್ವರ್ಗದಲ್ಲಿ ಕಿರುಬಾಲಕರ 
ಶಾಲೆಯಿದೆ. ಆದರೆ ಅಲ್ಲಿ ಪಾಠ ಪ್ರವಚನಗಳನ್ನು ನಡೆಸುತ್ತಾರೆಯೇ ಹೊರತು 


ಪರೀಕ್ಷೆಗಳಿರುವುದಿಲ್ಲ. “ಅಂದಮೇಲೆ ಸ್ವರ್ಗವಲ್ಲವೇ? 


ಸ್ವರ್ಗದ ಶಾಲೆಗಳಲ್ಲಿ ಹೆಸರಾಂತ ಕಲಾನಿದರನ್ನು ಕರೆಸಿ ಬಾಲಕರೊಡನೆ 
ಅವರು ಅನ್ಯೋನ್ಯವಾಗಿ ಸಂಭಾಷಣೆಮಾಡುವ ವಾಡಿಕೆಯಿತ್ತು. ಕಲಾಸ್ಸೂರ್ತಿಗೆ 
ಇದೊಂದು ಒಳ್ಳೆಯ ಉಕ್ತೇಜನಕಾರಕವೆಂದೇ ವಿದ್ಯಾಧಿಕಾರಿಗಳ ಅಭಿಮತ. 


ತಿಲೋತ್ತಮೆಯು ಬಂದಾಗ ಶಾಲೆಗೆ ಶಾಲೆಯೇ ಭಯಂಕರ ಸ್ವಾಗತ 
ಬಯಸಿತು ಅರಿಯದ ಬಾಲಕಕೊಡನೆ ಬಲಿತ ತಿಲೋತ್ತಮೆಯು ಅರ್ಥ ಗಂಟಿ 
ಹೊತ್ತು ಮಾತನಾಡುವ ಹೊತ್ತಿಗೆ ಸುಸ್ತು ಬಡಿದುಹೋಗಿದ್ದಳು. ನನು ಹೇಳಿದರೆ 
ತಪ್ಪಾಗುತ್ತೋ ಯಾವ ಉತ್ತರ ಕೊಟ್ಟರೆ ಏನು ಅಪಾರ್ಥವಾಗುತ್ತೋ ಎಂದು 
ಸಂಶಯದಿಂದ ತೊದಲುತ್ತಾ ಮಾತನಾಡಿದ್ದಳು. 


ಅನ್ಯೋನ್ಯ ಸಂಭಾಷಣೆ ಮುಗಿಯಿತು. ಬದುಕಿಜೆಯಾ ಬಡಜೀವವೇ 
ಎಂದು ತಿರೋತ್ತಮೆಯು ಮುಖ್ಯೋಪಾಧ್ಯಾಯಿನಿಯ ಕೊಠಡಿಗೆ ಬೀಳ್ಕೊಡಲು 
ಹೋದಳು ಮುಖ್ಯೋಪಸಾಧ್ಯಾಯಿನಿಯು ನಿಂಬೆ ಹೆಣ್ಣು ಪಾನಕನನ್ನು ಕೊಟ್ಟು 
ಆದರಿಸುತ್ತಾ “ ನೀವು ಬರೋದನ್ನೇ ನಮ್ಮ ಶಾಲೆಯ ಬಾಲಕರು ಮೂರು 
ವಾರಗಳಿಂದ ಎದುರುನೋಡುತ್ತಿದ್ದರು. ನಿಮ್ಮ ಜೀವನ ಚರಿತ್ರೆಯನ್ನೆಲ್ಲಾ ಕಂಠ 


ಪಾಠಮಾಡಿ ಬಿಟ್ಟಿದ್ದಾರೆ” ಎಂದು ಹೇಳಿದರು. 


§ ಅಯ್ಯೋ ! ಅರಿಯದ ಬಾಲಕರು ಅಂತಿದ್ದೆ ನಲ್ಲಾ. ನನ್ನ ಜೀವನ 
ಚರಿತ್ರೆಯನ್ನೆಲ್ಲಾ ಓದಿದ್ದಮೇಲೆ ಗುಟ್ಟೀನಿತ್ತು ? ಕಷ್ಟಪಟ್ಟಿನಲ್ಲಾ ! ಏನುತ್ತರ 
ಕೊಟ್ಟರೆ ಬಾಲಕರ ಕಿರಿಮನಸ್ಸಿನ ಮೇಲೆ ಏನು ಪ್ರಭಾವ ಆಗುತ್ತೋ ಎಂದು 
ವದ್ದ್ಯಾಡಿದೆನಲ್ಲ! ನಾನು ಹೇಳಿದ ಉತ್ತರಗಳನ್ನು ಕೇಳಿ ಬಾಲಕರೆಲ್ಲರೂ 


A 


“ ಇವಳೆಂಥ ಸಪ್ಪೆ ಹೆಣ್ಣು » ಎಂದುಕೊಂಡಕೇನೋ? ಎಂದು ಮಮ್ಮಲ ಮರು 
ಗಿದಳಂತೆ. 


೫ ೫ * ತ 
ಅರ್ಜುನನ ಪಾತ್ರವನ್ನು ವಹಿಸಿದ್ದ ನಟರಾಜನು ಬಲು ಚೆನ್ನಾಗಿ 
ಹಾಡುತ್ತಿದ್ದ. ನೋಡಲು ಲಕ್ಷಣವಾಗಿಯೂ ಇದ್ದ. ಅಂದಮೇಲೆ ಅಹಂಕಾರ 
ತುಂಬಿರಡೇೇ ಇರುತ್ತ ದೆಯೇ? ಅದೂ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರ 
ಸಂಘದಲ್ಲಿ ಭಾಷಣಮಾಡಲು ಆಹಾ ನ ಬಂದಮೇಲೆ! 


ಬಡೆನಿದ್ಯಾರ್ಧಿನಿಯೆರ ನಿಧಿಗಾಗಿ ನಾಟಕವನ್ನೇರ್ಪಡಿಸಲಾಗಿತ್ತು. ನಾಟಕ 
ಮಂದಿರವು ಮಹಿಳಾ ಮಹನೀಯರಿಂದ ಕಿಕ್ಕಿರಿದು ತುಂಬಿತ್ತು 


ಕುರುಕ್ಷೇತ್ರದ ದೃಶ್ಯ. ಬಾಣಬತ್ತಳಿಕೆಗಳನ್ನು ತತ್ತರಿಸುತ್ತಾ ಬೀಳುತ್ತಾ 
ಅರ್ಜುನನು ಗೀತಾವಾಕ್ಯ ಗಳನ್ನು ಹಾಡಬೇಕಾಗಿತ್ತು. 


ಆದರೆ ಗೀತಾಶ್ಲೋಕಗಳು ನೆನಪಿಗೆ ಬಾರದು. ನೆನಪಿಗೆ ಬಂದ ಶ್ಲೋಕಗಳು 
ಆ ಸನ್ನಿ ನೇಶದ್ದಲ್ಲ ಅಂತ ತಿಳಿಯಿತು. 


ನಟರಾಜನು ಬೆವರಲು ಶುರುಮಾಡಿದ. ಗಂಟಲು ಸರಿಮಾಡಿಕೊಂಡು 

ಲಾಪನೆಗೆ ಶುರುಮಾಡಿದರೆ, ಶ್ಲೋಕಗಳು ಜ್ಞಾ ಪಕಕ್ಕೆ ಬರುತ್ತದೆಯೇನೋ ಎಂದು 
ಪ ಕುಂಯ್‌ಮಾಡಿದ. "ನೆನಪು ಬರಲೇ Ln ಮುಖ ಒರೆಸಿಕೊಂಡ 
ಕಿಕಮುಕನೋಡುತ್ತಿ ದ್ದ. 


ಶ್ರೀ ಕೃಷ್ಣಸರಮಾತ್ಮನ ಪಾತ್ರವನ್ನು ಮುದಿನಟ ಮುದ್ದುನೀರೆಯ್ಯ ಧರಿಸಿದ್ದ 
ಎಳನಟಿನ ಅವಾಂತರ ಅರ್ಧವಾಯಿತು. ಗಂಭೀರವಾದ ದನಿಯಲ್ಲಿ ಬಲಗೈಯನ್ನು 
ಅರ್ಜುನನ ತಲೆಯಮೇಲಿರಿಸಿ ನುಡಿದ. 


ಎ ವತ್ಸ! ನನ್ನ ದಿಟವಾದ ಸ್ವರೂಪವನ್ನು ಊಹಿಸಿಯೇ ನಿನಗೆ ಕಂಪಕೆ 
ಯುಂಬಾಗಿಡೆ. ಮನಸ್ಸು ಅಸ್ಥಾವಸ್ಥೆ ಯಾಗಿದೆ. ಸೂರ್ಯನನ್ನು ದಿಟ್ಟಿಸಿ 
ನೋಡಿದವನಿಗೆ ಕಣಸ್ಕಿರುಡಾತಂದಾಗಿಡೆ. ಆದರೆ ನಿನ್ನ ಮನಸ್ಸಿನಲ್ಲಿರುವುದು ನನಗೆ 
ಚನ್ನಾಗಿ ಸ್ಪಷ್ಟವಾಗಿದೆ. 


ಎಂದು ಎರಡು ಶೊ ಶ್ಲೀಕಗಳನ್ನು ತಾನೇ ಪಲುಕಿದ. ನಂತರ ವತ್ಸ 1 ಈಗ 
ಈ ಶ್ಲೋಕಗಳನ್ನು ಹೃ ದೆಯಾಂತರಾಳದಿಂದ ಹಾಡುವೆಯಾ? ನಿನ್ನ ಪ್ರ 'ಪ್ರಲಾಸಕೆ 
ಯನ್ನು "ಕೇಳಲು ಇಚ್ಛಿ ಸದಿ (ನೆ ಎಂದು ಕಿರುನಗೆಯ ಮುಖದಲ್ಲಿ ಹೇಳಿದ. 








ಕ ಯುಂ 


ಟ್ರ ಅಪ್ಪನಿಗೆ ಬರೆದ ಕಾಗದ ಕ 


ಸರೀರ 


ರ್ಟ ಫೈಲ್‌ 


ಪ್ರನಿಗೆ ಸಾಷ್ಟಾಂಗ ನಮಸ ಸ್ಕಾರೆಗಳು. ಚಿಕ್ಕಪ್ಪ ನೈ, ನಾನು ಅವತ್ತು ಮಸೆ 
ತ ಫೂಟು. “ ಜಾಲಿನೋಟ್‌” ಸೋದಿಕೊಂಡು ವಾಪಸು ಮಸಿಗೆ 
ಬರುತ್ತಿದ್ದಾಗ 8ನೆ ಕ್ರಾಸ್‌ ಲೈರ್ಟಕಂಬದೆ ಬಳಿ ಚಿಕ್ಕಪ್ಪನಿಗೆ ಭಾರಿ ಹಣವಿದ್ದ ಒಂದು 
ಪರ್ಸು ಸಿಕ್ಕಿ ತು. ಕಣು ್ಸಿಮುಚ್ಚಿ ತೆಕೆಯುವಷ್ಟ ರಲ್ಲಿ” ಚಿಕ್ಕಪ್ಪ ನನ್ನ ನ್ನು ಡೊಡ್ಡ 
ಗಡಯಾಕನ ಚೌಕದ ಹತ್ತಿ ರಕ್ಕೆ ಕಕಿದುಕೊಂಡು ಹೋಗಿಬಿಟ್ಟಿ ದ್ದೆ. ಚಿಕ್ಕ ಪ್ಪ ತುಂಬಾ 
ಹಳೆಯೆಕಾಲದವನಂತೆ ನ ನೆ. ನನ್ನ SRE ಹಿಪ್‌ pa 
ತುಂಬಾ ಖಂಡಿಸಿದ. ಅದರಂತೆ ಈ ಸಲ ಕಂಚೂಗೆ ಹೊಸ ಇಜಾರ ಹೊಲಿಸುವಾಗ 
ಹಿಪ್‌ ಪಾಕೆಟ್‌ ಇಡಿಸಬೇಡ ಎಂದು ಕೆಂಜೂಗೆ ಹೇಳುವುದು! 


ನಾನೂ ಚಿಕ್ಕಪ್ಪ ಈಗ ಹುಣಸೂರು ಬಳಿ ಒಂದು ಕೊಪ್ಪಲಿನಲ್ಲಿಜೇವೆ. 
ಚಿಕ್ಕಪ್ಪನ ಮನೆಯಲ್ಲಿ ಏಳೆಂಟು ಜನ ಕಟ್ಟುಮಸ್ತಾದ ಜನರು ವಾಸವಾಗಿದ್ದು 
ಚಿಕ್ಕಪ್ಪನಿಗೆ ಎಲ್ಲಾ ಕೆಲಸಗಳಲ್ಲೂ ಕುಮ್ಮಕ್ಕು ಕೊಡುತ್ತುರೆ. ಚಿಕ್ಕಪ್ಪ ನನಗೆ 
ನಿತ್ಯವೂ ಬೆಳಿಗ್ಗೆ, ರಾತ್ರಿ ಪಾಠಹೇಳಿ ಕೊಡುತ್ತಾ ಇದ್ದಾನೆ. ಚೆಕ್ಕಕ್ಸ ಕ್ನನಸೆ ಹಿತರೂ 
ಒಂದೊಂದು ದಿವಸ ಮಧ್ಯಾಹ್ಮ ಪಾಠ ಹೇಳಿಕೊಡುತ್ತಾರೆ! ನಾನು ಮುಂಜಿ 
ತುಂಬಾ ಪ್ರಸಿದ್ಧಿಗೆ ಬರುತ್ತೇನೆಂದೂ ಅದನ್ನು ಸೂಚಿಸುವ ಒಳ್ಳೆ ಲಕ್ಷಣಗಳು 
ನನ್ನ ಲ್ಲಿವೆಯೆಂದೂ ಇಲ್ಲಿಗೆ ಬಂದು ಹೋಗುವ ನಂಜುಂಡನು ಆಗಾಗ್ಗೆ ಹೇಳುತ್ತಿರು 
ತ್ತಾನೆ. ನಂಜುಂಡನು ತುಂಬಾ ದೊಡ್ಡ ಮನುಷ್ಯನೆಂದು ಕಾಣುತ್ತದೆ. ಪ್ರತಿ 
ನಿತ್ಯವೂ ಅನನು ರಾತ್ರಿ 10 ಗಂಟಿಯಾದಮೇಲೆ ತಾಲ್ಲೂಕ್‌ ಊರಿಗೆ ಹೋಗಿ 
ಪೊಲೀ ಸ್‌ನವರಿಗೆಲ್ಲಾ ಸೂಕ್ತ ಸಲಹೆಗಳನ್ನು ಕೊಟ್ಟು ಬರುತ್ತಾನೆ. ಪೊಲೀಸ್‌ 
ಸ್ಟೇಷನ್ನಿನಲ್ಲಿ ಈತನ 'ಸೋಟೋಗೆ ಕಟ್ಟು ಹಾಕಿಸಿ ರಸ್ಸೆಕ್ಟರು ಇಟ್ಟುಕೊಂಡಿದ್ದಾರಂತೆ! 


ಇಲ್ಲಿ ಊಟದ ಸೌಕರ್ಯ ಚೆನ್ನಾಗಿದೆ. ಊರಿನಲ್ಲಿರುವ ನನ್ನ ಆರೋಗ್ಯದ 
ಪುಸ್ತಕದಲ್ಲಿ ಬರೆದಿರುವಂತೆ ಇಲ್ಲಿ ಪ ಸಿ ಕರವಾದ ಅಹಾರವನ್ನು ತೆಗೆದುಕೊಳು ವುದಲ್ಲದೆ 
ಊಟವಾದ ಮೇಲೆ ಹಣ್ಣು ಹಂಪಲುಗಳನ್ನೂ ತಿನ್ನುತ್ತಾರೆ. ಪೇಟಿಯಂ ಇಲ್ಲೂ 
ಚಿಕ್ಕಪ್ಪ ಮತ್ತು ಸ್ನೇಹಿತರಿಗೆ ಆಗಾಗ್ಗೆ ನೈಟೀಸಿಫ್ಸ್‌ "ಬೀಳುತ್ತದೆ. ಚಿಕ್ಕಪ್ಪನಿಗೆ 
ಕಾರ್ಯಾಕೆಯವರು. ಒಂದು ನಮೂನೆಯ ಸಮವಸ್ತ್ರವನ್ನು ಕೊಟ್ಟಿರುತ್ತಾರೆ. 
ಕನ್ನಡಕಗಳು ತುಂಬಾ ಹೊಸ ಮಾದರಿಯದು. ಚಿಕ್ಕಪ್ಪ ಕಛೇರಿ ಬಟ್ಟಿ ಹಾಕಿ 


೫ 2 


ಕೊಂಡು ಆ ಕಡಿ ಬಂದಾಗ ಗುರುತು ಸಿಗಜಿ ಮಾತಾಡಿಸಜಿ ಹೋಗೀಯ | ಚಿಕ್ಕಪ್ಪ 
ನಿಗೆ ನನ್ನನ್ನು, ಕಂಡರೆ ನಾಚಿಕೆ! 


ಇಲ್ಲಿ ಮನೆ ಚಿಕ್ಕದಾದರೂ ಬಂದು ಹೋಗುವವರು ಬೇಕಾದಷ್ಟು ಜನ 
ಇರುತ್ತಾ ಕಿ ಮೊನ್ನೆ ಮೂರು ಸೇರು ಮೆಣಸಿನ ಪುಡಿ ಕುಟ್ಟಿ ಡಬ್ಬಿ ಗಳಲ್ಲಿ ಮುಚ್ಚಿ ಡ 
ಲಾಯ್ತು.. ಅದರೆ ಚಿಕ್ಕಪ್ಪ ನ ಸ್ನೇಹಿತರು ಆಗಾಗ್ಗೆ ಬ ಕಾಡಿ ಮೆಣಸಿನ ನಡ 
ಯನ್ನು. ತೆಗೆದುಕೊಂಡು" ಹೋಗುತ್ತಾರೆ. ಅಮಾವಾಸ್ಯೆ ದಿವಸ ಚಿಕ್ಕಪ್ಪನೂ ಮೆಣಸಿನ 
ಪುಡಿಯನ್ನು ತೆಗೆದುಕೊಂಡು ಕೋನಿನ ಕಡೆಗೆ ಹೋಗಿದ್ದನು. ಪ್ರತಿವರ್ಷವೂ 
ಮಾವಿನಕಾಯಿ ಕಾಲದಲ್ಲಿ ಇಲ್ಲಿಯವರು ಹೀಗೆ ಮಾಡುವರೆಂದು ಕಾಣುತ್ತದೆ. 


ಮೂರು ದಿವಸಗಳ ಹಿಂದೆ ಇಲ್ಲಿ ಒಂದು ವಿಚಿತ್ರ ನಡೆಯಿತು. ರಾತ್ರಿ ಚಿಕ್ಕಪ್ಪ 
ನಾಗಲೀ ಅವನ ಸ್ನೇಹಿತರಾಗಲೀ ಯಾರೂ ಮಲಗಿಕೊಳ್ಳುವುದಕ್ಕೆ ಮನೇಗೆ ಬರಲಿಲ್ಲ. 
ರಾತ್ರಿ ನಾನೊಬ್ಬನೇ ಮಲಗಿದ್ದೆ. ಹೆಗ್ಗಣಗಳ ಕಾಟದಿಂದ ಬಹಳ ಹೊತ್ತು ನಿದ್ರೆ 
ಹತ್ತಲಿನ್ಲ. ಬ್ಯಾಟರಿ ಹುಡುಕಿದೆ. ಬ್ಯಾಟರಿಯನ್ನು ಚಿಕ್ಕಸ್ಪ ತೆಗೆದುಕೊಂಡು 
ಹೋಗಿದ್ದು ದರಿಂದ ಒಂದು ಹಣತೆಯನ್ನು ಹಚ್ಚಿಕೊಂಡು ಹೆಗ್ಗಣದ ಬಿಲದ ಹತ್ತಿರ 
ಹೋಡಿ ಅಲ್ಲಿ ಒಂದೆರಡು ರೂಪಾಯಿ, ಚಿಲ್ಲರೆ ಕಾಸು ಎಲ್ಲಾ ಬಿದ್ದಿತ್ತು ಪಕ್ಕದಲ್ಲಿ 
ಇದ್ದ ಕೋಲಿನಿಂದ ನಾನು ಬಿಲವನ್ನು ತಿವಿಡೆ. ರೂಪಾಯಿಗಳು ರುಣ ರುಣ 
ಎಂದು ಶಬ್ಧ ಮಾಡಿತು. ಚಿಕ್ಕಪ್ಪನಿಗೆ ಹಣ ಇಡಲು ಸರಿಯಾದ ಜಾಗವಿಲ್ಲದೆ ತುಂಬಾ 
ತೊಂದರೆಯಾಗಿದೆ. ಒಂಂದು ಟ್ರಂಕ್‌ ತೆಗೆದು ಚಿಕ್ಕಸ್ಪನಿಗೆ ಕಳಿಸಿಕೊಡತಕ್ಕದ್ದು. 

ಕೃಪ್ಪನಿಗೆ ಅಂಗಡಿಗೆ ಹೋಗಿ ತರಲು ಪುರಸೊತ್ತಿಲ್ಲ. 


ವರ್ಷದಕೊಡಕೆನ ದಿವಸ ಇಲ್ಲಿ ಹಬ್ಬ ತುಂಬಾ ಮಜವಾಗಿ ಮಾಡಿದ್ದರು. 
ಆದಕೆ ಊಟವಾದ ಮೇಲೆ ಚಿಕ್ಕನ್ಪ ಯಾಕೋ ಛಳಿ, ಛಳಿ ಅಂತ ಮಂಚದ ಮೇಲೆ 
ಮಲಗಿಕೊಂಡುಬಿಟ್ಟ. ನಾನು ಚಿನಧಿಗಾಗಿ ಸರದಾಡಿದೆ, ಇದು ಶುದ್ಧ ಕುಗ್ರಾಮ. 
ಆಸ್ಪತ್ರೆಯಾಗಲೀ ಡಾಕ್ಟರಾಗಲೀ ಯಾರೂ ಇಲ್ಲ. ಆದರೆ ಚಿಕ್ಕಪ್ಪನ ಸ್ನೇಹಿತೆ 
ನೊಬ್ಬನು ಆಯುರ್ವೇದವನ್ನು ಮಾಡುವಂಕೆ ಕಾಣುತ್ತದೆ. ಅವನು ಭಟ್ಟಿ ಇಳಿಸಿದೆ 
ಒಂದು ದ್ರಾವಕವನ್ನು ತೆಂದು ಎರಡು ಸೀಸೆಗಳಷ್ಟು ಚಿಕ್ಕಪ್ಪನಿಗೆ ಕುಡಿಸಿದನು. 
ಚಿಕ್ಕಸ್ಸನು ಅದನ್ನು ಕುಡಿದು ಹಾಯಾಗಿ ರಾತ್ರಿ ನಿದ್ದೆ ಹೋದನಲ್ಲದೆ ಬೆಳಗ್ಗೆ ಎದ್ದಾಗ 
ತುಂಬಾ €ವಲನಿಕೆಯಿಂದ ಕೂಡಿದ್ದನು. ಕಳೆದ ವರ್ಷ ಆಜ್ಜೀಗೆ ಫ್ಲೂ ಬಡಿದು 
ತುಂಬಾ ನಿಶೃಕ್ತಿಯಾಗಿದ್ದಾಗ ನಾವು ಯಾನ ಯಾವುಡೋ ಔಷ ದಿಕುಡಿಸಿ ಡಾಕ್ಟರಿಗೆ 
ದುಡ್ಡು ಸಹತ ಅಜ್ಜಿ ಯನ್ನು ಸಾಯಿಸಿಜಿನು! ಚಿಕ್ಕಪ್ಪ ನನಿಗೆ ಕುಡಿಸಿದ ಔಷದಿ 
ಇದ್ದಿದ್ದರೆ « ಅಜ್ಜಿ ಗೆ ಖಂಡಿತ ಗುಣವಾಗುತ್ತಿತ್ತು. ನಾನು ಗ ಇಲ್ಲಿಯ ಪಂಡಿತ 


ರಿಗೆ ಹೌಳಿ ಮೂರು ನಾಲ್ಕು ಶೀಸೆ ಸಾಧ್ಯವಾದಕೆ ತರುತ್ತೇನೆ. ಮನೆಯಲ್ಲಿ ಕೈಗಾವ 
ಲಿರುವುದು ಒಳ್ಳೆ ಯದು. 


೬ 


ಚಿಕ್ಕಪ್ಪ ಇಷ್ಟರಲ್ಲಿಯೇ ನನ್ನನ್ನು ಚಿಕ್ಕ ಮ್ಮ ಇರುವ ಊರಿಗೆ ಕರೆದುಕೊಂಡು 
ಹೋಗಿ ಚಿಕ್ಕಮ ನನ್ನು ತೋರಿಸುತ್ತಾ "ಜತೆ" ಚಕ್ಕ ಮ್ಮನನ್ನು ನೋಡಲು ನನಗೂ 
ತುಂಬಾ ಆಸೆ. ನಿನ್ನೆ ದಿವಸ ಆಚಾರಿಯೊಬ್ಬನನ್ನು ಮನೆಗ ಕರೆಸಿ ಚಿಕ್ಕಪ್ಗ ಕ್ರ ಚಿಕ್ಕಮ್ಮ 
ನಿಗೆ ಕೆಲವು ಒಡನೆಗಳನ್ನು ಮಾಡಿಸಿ ಹಾಕಿದನು. ಚೈನು, ಕಾ ನೂ 
ವೆಲ್ಲಾ ಚಿಕ್ಕಮ್ಮ ನಿಗೆ ಈಗ ತುಂಬಾ ಬಿಗಿಯಾಗಿದೆಯಿಂದೂ, ಚಿಕ್ಕಮ್ಮ ಈಚೆಗೆ 
ತುಂಬಾ ಜಿಳೆದುಬಿಟ ಬಿದ್ದಾ ಳೆಂದೂ ಹೇಳಿ, ಅವನ್ನೆ ಲ್ಲಾ ಕರಗಿಸಿ ಬೇಕೆ ಮಾಡುವಂತೆ 
ಚಿಕ್ಕಪ್ಪ. ಹೇಳಿರುತ್ತಾಸೆ. 

ಆದಕೆ ಮುಖ್ಯವಾಗಿ ನಾನು ನಿನಗೆ ಏನು ಬರೆಯಬೇಕೆಂದು ಹೊರಜಿನೋ 
ಅದನ್ನೆ € ಮಕಿತೆ. ನಾನು ಪಾಠಗಳನ್ನು ಚೆನ್ನಾಗಿ ಕಲಿತುಕೊಳ್ಳು ತ್ತಿ ದ್ಬೇನೆ. ಚಿಕ್ಕಪ್ಪ 
ಗಣಿತವನ್ನು ಚೆನ್ನಾಗಿ ಹೇಳಿಕೊಡುತ್ತಾ ನೆ. ನೋಟಿನ ಕಟ್ಟಗಳನ್ನು ಎಣಿಸೀ 
ಎಣಿಸಿ ಈಗ ನನಗೆ "ಕೂಡೋ ಲೆಕ್ಕ ಚೆನ್ನಾಗಿ ಬರುತ್ತಿದೆ. ಮೊನ್ನೆ ಲೆಕ್ಕದ ಪುಸ್ತಕ 
ಬೇಕೆಂದು ಚಿಕ್ಕಸ್ಪನನ್ನು ದುಡ್ಡು ಕೇಳಿದ, ಚಿಲ್ಲರೆ ಇಲ್ಲವೆಂದು ಚಿಕ್ಕಸ್ಟ ನೂರು 
ರೂಪಾಯಿ ನೋಟು ಶೋರಿಸಿದ. ಕೋಟು ನೋಡುವುದಕ್ಕೆ ತುಂಬಾ ನಾಜೂಕಾಗಿ 
ತೆಳ್ಳಗಿದೆ. ಪುರಸೊತ್ತುಮಾಡಿಕೊಂಡು ಬಂದರೆ ನೀನೂ ನೋಡಬಹುದು! 


ನನಗೆ ಮೂರನೆ ಸ್ಟಾಂಡರ್ಡ್‌ ಆದಮೇಲೆ ಯಾವುದಾದರೂ ಕೈಗಾರಿಕೆ, ಪಾಠ 
ಶಾಲೆಗೆ ಸೇರಿಸಬೇಕೆಂದು ಅಪ್ಪ ಯೋಚಿಸುತ್ತಿರುತ್ತಾನೆಂದು ಚಿಕ್ಕಪ್ಪನಿಗೆ ಹೇಳಿದೆ, 
ಚಿಕ್ಕನ್ಪನಿಗೂ ಅದೇ ಇಷ್ಟ. ಅಲ್ಲದೆ ಚಿಕ್ಕಪ್ಪ ಇಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಒಂದು 
ಕೈಗಾರಿಕೆಯನ್ನು ಆಗಲೇ ಸ್ಥಾಪಿಸಿ ನಡೆಸಿಕೊಂಡು ಬರುತ್ತಿರುತ್ತಾನೆ. ಇಲ್ಲಿ 
ಸಧ್ಯಕ್ಕೆ ಎಲ್ಲಾ ಸ್ವದೇಶಿ ಬೀಗಗಳಿಗೂ ಬೀಗದಕ್ಕೆಗಳನ್ನು ತಯಾರಿಸಲಾಗುತ್ತಿದೆ, 
ಕಾರ್ಬಾನೆಯ ಸಂಶೋಧನಾ ಶಾಖೆಯವರು ಚಿಕ್ಕಪ್ಪನು ಕಂಡುಹಿಡಿದ ಒಂದು 
ಸೂತ್ರವನ್ನು ಉಪಯೋಗಿಸಿಕೊಂಡು ಕೊಕ್ಕೆಯಂತಹ ಒಂದು ಬೀಗದ ಕೈಯನ್ನು 
ಇಲ್ಲಿಯೇ ತಯಾರಿಸಿರುತ್ತಾರೆ. ಹತ್ತು ಹದಿನ್ಸೈದು ಬೀಗದ ಕೈಗಳನ್ನು ಗೊಂಚಲಿಗೆ 
ಹಾಕೆ ಇನ್ನು ಮುಂದೆ ಇಟ್ಟು ಕೊಳ್ಳುವ ಬದಲು ಈ ಬೀಗದ ಕ್ಫೈ ಒಂದಿನ್ಸ ಕೆ ಸಾಕಂತೆ 
ಯಾವ ಬೀಗವಾದರೂ ಇದಕ್ಕೆ * ಬಾಯಿಬಿಡುತ್ತ ದಂತೆ! ನಾನು ಚಿಕ್ಕನ ನೃನನ್ನು 
ಬೀಗಗಳನ್ನೂ ಇಲ್ಲೇ RS. PS ಎಂದು ಕೇಳಿದೆ, ಅದಕ್ಕೆ ಚಿಕ್ಕನ್ನ 
ಬೀಗೆಗಳ ತಯಾರಿಕೆ ಸರ್ಕಾ ೯ರಕ್ಕೆ ಸೇರಿದ್ದೆಂದೂ ಖಾಸಗಿಯವರು ಬೆ:ಕಾದತ ಹ 
ಕೈಗಳನ್ನು ಮಾತ್ರ PASSE LS ಕಾನೂನು ಅಗಿದೆ ಎಂದು ಹೇಳಿದನು. 
ಇದು ನಿಜಕ್ಕೂ ತುಂಬಾ ಅನ್ಯಾಯನೆಂದು ನನಗೆ ತೋಚುತ್ತಡೆ. 


ಮೊದಲಿಗಿಂತಲೂ ಈಗ ನನ್ನ ಆರೋಗ್ಯ ಚೆನ್ನಾಗಿದೆ. ಇಲ್ಲಯ ನೀರು 
ಮೈಗೆ ತುಂಬಾ ಒಳ್ಳೆಯದು. ಹೊಟ್ಟಿ ಯಲ್ಲಿ ಎಂಥ ಗೆಡ್ಡೆ ಇದ್ದರೂ ಕರಗುವುದಂತೆ. 
ಎದೆಕಲ್ಲು ಗುಂಡಿನರಿತಾಗುವುದಂತೆ 


ನನಗೆ ವ್ಯಾಯಾಮವನ್ನೊ ದಗಿಸಲು ಚಿಕ್ಕಪ್ಪ ಹೊಸ ಹೊಸ ಆಟಗಳನ್ನು 
ಕಲಿಸಿದ: ಚಿಕ್ಕಪ್ಪ ಮತ್ತು ಸ್ನೇಹಿತರು ನನ್ನನ್ನು ಸೇರಿಸಿಕೊಂಡು “ ಕಳ್ಳ 
ಪೊಲೀಸ್‌ ” ಆಟ ಆಡುತ್ತಾರೆ. ಜೆಳಗಿನ ಉಪಹಾರವಾದಮೇಲೆ ಸಾಮಾನ್ಯವಾಗಿ 
ಗೋಡೆ ಧುಮುಕುವ ಪಂದ್ಯವು ನಡೆಯುವುದು. ಶ್ರೀರಾಮನವಮಿ ದಿವ್ಸ ನಾನು 
ಹಾರುವ ಪಂದ್ಯದಲ್ಲಿ ಭಾಗವಹಿಸಿದ್ದೆ. ನನಗೆ ಕಾಲಿನ ಹಿಮ್ಮಡಿಯಲ್ಲಿ ನರಹೊರಳಿ 
ಒಂದೆರಡುದಿನ ಜಡ್ಡು ಹಿಡಿದಿತ್ತು. 


ಚಿಕ್ಕಪ್ಪನಿಗೆ ಈ ನಡುನೆ ಕೈಗಾರಿಕೆಗಳಮೇಲೆ ಹೆಚ್ಚು ಆಸಕ್ತಿ ಇರುವಂತೆ 
ಕಾಣುತ್ತದೆ. ಗೋಡೆ ಕೊರೆಯುವ ಯುಂತ್ರವೊಂದನ್ನು ತಯಾರಿಸಬೇಕೆಂದು 
ಯೋಚಿಸಿರುವುದಲ್ಲದೆ ಕಾಗದವನ್ನು ಸ್ವತಃ ತಯಾರಿಸಿ ಅದರಿಂದ ಹೆಚ್ಚು ಉವ 
ಯೋಗವಾಗುವ ಒಂದು ಪದಾರ್ಥವನ್ನು ತಯಾರಿಸಬೇಕೆಂದು ಯೋಚಿಸುತ್ತಿರು 
ತ್ತಾನೆ. ವಾಟರ್‌ ಮಾರ್ಕ್‌ ಗುರುತುಗಳನ್ನು ಅಚ್ಚು ಮಾಡುವ ಯಂತ್ರಗಳು 
ಆಗಲೇ ಇಲ್ಲಿಗೆ ಬಂದಿವೆ, ಕೊಯೆಮತ್ತೊರ್‌ಕಡೆಯಿಂದ ಕೆಲಸಗಾರರನ್ನು ಕರೆಸಿ 
ಕೊಳ್ಳಬೇಕಂತೆ. ನಾನೂ ಈ ಕೈಗಾರಿಕೆಯಲ್ಲೇ ಸೇರಿಕೊಂಡು ಕೆಲಸ ಕಲಿತು 
ಕೊಳ್ಳಲೆ? ಚಿಕ್ಕಪ್ಪ ಇಲ್ಲೇ ಇದ್ದುಕೋ ಎನ್ನುತ್ತಾನೆ. ಯಾವುದಕ್ಕೂ ತಕ್ಷಣ 
ಕಾಗಡ ಬರೆಯುವುದು, ನಾನು ಇಷ್ಟರಲ್ಲೆ ಚಿಕ್ಕಮ್ಮನ ಊರಿಗೆ ಹೋದರೆ ಚಿಕ್ಕನ್ಮುನ 
ವಿಷಯವನ್ನೆಲ್ಲಾ ಮುಂದಿನ ಕಾಗದದಲ್ಲಿ ಬರೆಯುತ್ತೇನೆ. ಇನ್ನೇನೂ ವಿಶೇಷವಿಲ್ಲ. 
ಇಂತಿ ನಮಸ್ಕಾರಗಳು. ಇತಿ) 
ನಿನ್ನ ಮಗ 
ಕೊಮ್ಮದಾಸಿ 
ಹಾ. ರಾ, 


ರಾಜನಾಗಿ 


ಅದೇ ಅಳೇ (ಹಾ) ಆಡು! 


ಮೂರು ವರ್ಸದಿಂದ ಮೆಟ್ತಾ ಅನ್ನಿ-ಆ 
ಅದೇ ಅಳೇ ಚಪ್ಲಿ 
ಆಯಿತ್ವಾರ ಬಂತಂತೆಂದ್ರೆ ನಂಗ್ರಿನಿಸ್ತಾಳವ್ಳು-ಆ 
ಅದೇ ಅಳೇ ಚಕ್ಲಿ ಜ್ಯ 
ಎ.ಕೆ ಅಷ್ಟಾವಕ್ರ? 


EDIRNE ER 


೫ ಮಧುಮಾಸ ಬಂದಿದೆ; ಏನೀಗ? ಜ್ಞ 


px) pd 
TELE EIEN TE 





ಲೇಕ್‌ ವ್ಯೂ 
೨೮೨ -೨--೬ಗ 
$ 


ಪ್ರಿಯ ಮಿತ್ರ, 

ಇಲ್ಲಿಗೆ ಬಂದು ತಲುಪಿದೆ. ಸುಖನಾಗಿದ್ದೇನೆ ಇದನ್ನು ಸುಖ ಎಂದು ಕರೆಯ 
ಬಹುದಾದರೆ! ಹತ್ತು ಗಂಟಿಗೆ ಊಟ. ಬಸ್‌ ಹಿಡಿದು ಆಫೀಸು. ಐದು ಗಂಟಿಗೆ 
ಆಫೀಸು ಬಿಟ್ಟು ಮತ್ತೆ ಬಸ್‌. ರೂಮಿಗೆ ಮರಳಿ, ಹೋಟಲು. ಕಾಫಿ ಟೀಯ 
ಹಾಗೂ ಭೀ ವುಪ್ಪು ನೀರಿನಹಾಗೂ ಇರುತ್ತದೆ. ಇಡ್ಲಿ ದೋಸೆಯ ಹಾಗೂ, 
ದೋಸೆ ಚಕ್ಕಳದ ಹಾಗೂ ಚಪಾತಿ ಮರದ ಹಾಗೂ ಇರುತ್ತದೆ. 

ಉಗಾದಿ ಹಬ್ಬ ಮುಂದಿನ ತಿಂಗಳಲ್ಲವೇ? ಇಲ್ಲಿನ ಹವಾ ಬ್ಲಾಸ್ಟ್‌ ಫಕ್ಲೇಸ್‌ 
ತರಹಾ ಇದೆ. ವಸಂತ ಖುತುವಿನ ಲಕ್ಷಣ ಏನೂ ಇಲ್ಲ. 

ಆದರೂ ಮನಸ್ಸು ಏಕೋ ಕಳವಳಗೊಳ್ಳು ತ್ತಿದೆ. ಬನ್‌ ಕಂಡಕೂಡಲೇ 
ಕೊಂಚ ಕಾಲ್ಪಡುಕ, ಏನೋ ಅಧೀರತೆ. 

ವಾಟಿರ” ಸನ್ಲ್ಪೈ ಇಲ್ಲಿ ಶುದ್ಧ ಹೋಸ್‌ಲೆಸ್‌ ಇಲ್ಲಿನ ನೀರು ಏನು ಇದ್ದ 
ಹಾಗೂ ಇಲ್ಲ! 
ನಿನಗೇನಯ್ಯಾ, ರಾಜ ಸ್ವರ್ಗದಲ್ಲಿದ್ದೀ! ಟಾ! ಟಾ! ಕಾಗದ ಬರೆ. ನನ್ನ 


ಕಳವಳವನ್ನು ಸರಿಹರಿಸು, 
ಇಂತು 


ಮೇ ಜರ” ಕೂಟ್ಸ್‌ (9) 


ಹಿಲ್‌ ವ್ಯೂ 
೧೦-೨-೬೧ 
Dear ಕಾಮ್ರೇಡ್‌, 
ತಿಂಗಳಿಗೆ 300/- ಸಂಬಳ ಬರುವ ಹಾಗಿದ್ದರೆ ಕಾಫಿ ಹೇಗಿದ್ದರೇನಯ್ಕಾ ? 


ಶ್ರಿ 
ಈ ಊರಿನಲ್ಲಿ ಕಾಫಿ ಘನವಾಗಿದ್ದರೂ ನಾವಿಬ್ಬರೂ ಸೇರಿ ತಿಂಗಳಿಗೆ ಹತ್ತು ರೂ. 


೯ 3 


ಖರ್ಚುಮಾಡಿ ಏನುತಾನೇ ತಿನ್ನಲು ಸಾಧ್ಯವಿತ್ತು ರೂ, 25/- ಕಳಿಸು. ನಿನ್ನ 
ಹೆಸರು ಹೇಳಿ ಕುಡಿಯುತ್ತೇನೆ. 


ವಾಟರ್‌ ಸ ಫ್ಲೈ ಈ ಊರಿನಲ್ಲಿ ಏನು ಮಹಾ ಚನ್ನಾಗಿದೆ? ನಿನ್ನೂರನ್ನು 
ಹಾಗೆ ಡಿನ್‌ಮಿಸ್‌ "ಮಾಡಬೇಡ. ಕೆಸೆರಿನಲ್ಲೇ ಕನುಲ ಜೆಳೆಯುವುದು. 


ಇಲ್ಲಿ ಮರಗಳೆಲ್ಲಾ ಹಸಿರಾಗಿನೆ. ಆದರೇಕಂತೆ ಸೂರ್ಯ ಕೊಳಗದಿಂದ 
ಕಾದ ಬಿಸಿಲನ್ನು ತಲೆಯಮೇಲೆ ಸುರಿಯುತ್ತಿರುತ್ತಾನೆ. ವಸಂತ ಖುತು ಇನ್ನೇನು 
ಬರಲಿದೆ. ಈ ಉಷ್ಣ ವಲಯದಲ್ಲಿ ಅದು ಮನೋಭಾವವೇ ಹೊರತು ಖುತು 
ಮಾನನಲ್ಲ. 


ಬಸ್‌ ಕಂಡ ಕೊಡಲೇ ಏಕೆ ಕಾಲ್ಪಡುಕ? ಹೆದರಜೇಡೆ ಧೈರ್ಯವಾಗಿ ಇಣಿಕಿ 
ನೋಡಯ್ಯ ಕೂಟ್ಸಿ'ಮುಹಾಶಯ! Wish you the best of luck | 
ಫಲಿತಾಂಶವನ್ನು ಕುರಿತು ಬರೆ. 


ಎಂದು ನಿನ್ನವ 


ಶ90899151ಗ15%6100944492)49099960 


ಲೇಕ್‌ ವ್ಯೂ 
೧ಿ೨--೨--೬೧ 
ಗೆಳೆಯಾ, 
ನೀನೆನ್ಟೆ ೬ ಆದರೂ ಹಳೇಹುಲಿ. ಈ ದಿವಸ ಸಂಜೆ ಬಸ್‌ ಬಂತು. ನಡ 
ನಡುಗುವ ಕಾಲನ್ನು ಸಂತೈಸಿ, ಹೊಡೆಯುವ ಎದೆ ಹಿಡಿದು ನಿಂತೆ ಕೆಸರು ಬಹಿ ಸಿನ 
ಕಮಲ ಇಳಿದು ಬಂತು. 


ಇಲ್ಲಿ ಮಟರ್‌ ಸ ಸ್ಲ್ಶೈ ಸ್ಟ್ರಾಂಡರ್ಡ ಬಹು ಉತ್ತಮ ಮಟ್ಟದ್ದು se 
ಸಾ ಪ್ರ್ಯಾಂಡರ್ಸ್‌ ಕಡಿಮೆಯೇ ಆದರೂ (ಇಂಡಿಯಾದ ಬೆನ್ನಿನ ಸ್‌ ಮಟ ದಂತ್ಯ) ಕೃ ಕೃಷ್ಣ 
ಇಲ್ಲಿದ್ದಾರೆ. 


ಅವಳು....ಹೇಳಲೇಂ ಎನ್ನುತ್ತಾರಲ್ಲ ಹಾಗೆ... ಹೇಳಿದರೆ The most 
beautiful girl ಆದರೆ ಅವಳಿಳಿದು ಹೋದಳು. ನಾನು ಹತ್ತಿ ಈ ದಿಕ್ಕಿಗೆ 
ಬಂದು ಫಿನಗೆ ಕಾಗದ ಬರೆಯುತ್ತಿದ್ದೇನೆ. 


ಮುಂದೆ....ಕೆಂ ಕರ್ತವ್ಯಃ ಎಂದು ಸಂಸ್ಕತ ಸಂಡಿತೆರು ಹೇಳಿದೆ ಹಾಗೆ 
ಕೂಡಲೇ ಬರೆ. ಹೊಸ ಬಟ್ಟಿ ಹೊಲಿಸಲು ಹೊರಜಿಶ್ಚೀನೆ.. 2ರ/- ಸಾಧ್ಯವಿಲ್ಲ 


೧೦ 


ರ/- ಕಳಿಸಲೇ? ಅದೂಕಸ್ಟ. Snow powder ಹಳೇ ಪ್ಯಾಂಟಿಗೆ ಥ್ರೈವಾಷ್‌ 
ಹೇರಾಯಿಲ್‌ ಇತ್ಯಾದಿಗಳು ಇಲ್ಲಿ ಬಿಟ್ಟಿ ಸಿಗುವುದಿಲ್ಲ. 


ನಾನೀಗ ಏನುಮಾಡಲಿ. 


ಇಂತು ನಿನ್ನ 
Com, ಕೂಟ್ಸ್‌ 


ಹಿಲ್‌ ವ್ಯೂ 
೧೪— ೨೬೧ 
ಪ್ರಿಯ ಕಾಮ್ರೇಡ್‌ ಕೂಟ್ಸ್‌ 
ಕಾಗದ ಬಂತು. ಇನ್ನೇನುಮಾಡಲುತಾನೆ ಸಾಧ್ಯ? ಅದನ್ನು ಹೇಳಿ 
ಕೊಡುವುದು ಹೇಗೆ? 


ಈ ದಿವಸ ಒಂದು ಅಮೆರಿಕನ್‌ ಕತೆ ಓದಿದೆ ಅದರ ಹೆಸರು « Follow the 
girl!’ ಅಸ್ಟೇ. ಆದರೆ ಎಚ್ಚರ ಪತ್ರ ಬರೆ ಟಾ ಟಾ 


OTT TIT IT 


ಹಿಂದಿನಿಂದ; ನಿನ್ನ ತೆಲೆ ಇದೆಯೋ ಇಲ್ಲವೋ ಸ್ವಷ್ಟಸಡಿಸು. ಹೋಗಲಿ 
ರಿ/- ನ್ನೇ ಕಳಿಸು. 


ಹಳೆಯಾ, 


ನಿನ್ನ ೧೪ ಮತ್ತು ೧೬ಕ್ರ ಕಾಗದ ಬಂದವು, ನೀನು ಹೇಳಿದಂತೆ 
ಮಾಡುತ್ತಿದ್ದೇನೆ. ದಿನಗಳು ಕಣವಾಗಿ ಕಳೆಯುತ್ತಿವೆ. ಅವಳ ಹೆಸರು ಮೊದಲಾದ 
ಏನೂ ತಿಳಿದಿಲ್ಲ ಆದರೂ ಬೆಂಬತ್ತಿದ್ದೇನೆ. 
ನಿನಗೆ ಕಾಗದ ಬರೆಯುವ ಮನಸ್ಸೇ ಇಲ್ಲ. 
ಎಂದು ನಿನ್ನ 
Maj. ಕೂಟ್ಸ್‌ 


೧೧ 


ಹಿಲ್‌ ವ್ಯೂ 
೨೨--೨---೬೧ 
ಗೆಳೆಯಾ, ಕಾಮ್ರೇಡ ಕೂಟ್ಸ್‌, 
ಮೊನ್ನೆ ನಿನ್ನ ಕಾಗದ ಬಂದು. ಈ ದಿನ ಬರಲಿಲ್ಲ. ವಿನಾಗಿದೆ ನಿನಗೆ. 
ಅನಳ ಹೆಸರೇನು? ನಿನ್ನ ಕಲೆ ನೆಟ್ಟಿಗಿಲ್ಲ ತಾಕೆ? 


ನಿನಗೆ ನಾನು ಮೊದಲು ಬರೆದದ್ದು ಅರ್ಧ ಮಾತ್ರ. «He followed 
her until she caught him’ ಅಂತ ಒಂದು ಹೇಳಿಕೆಯಿದೆ. ಬೆನ್ನು 
ಹತ್ತುವುದೂ ಒಂದು ಕುಶಲಕಲೆ. ಅವಳಿಗೆ ತಿಳಿದರೆ ನಿನ್ನ ಮಾನಭಂಗವಾದೀತು, 
ಅಥವಾ ಅವಳನ್ನೇ ನಿನ್ನ ಅಣ್ಣನಿಗೆ ಕೊಡಬೇಕೆಂದು ಮಾತುಕತೆಯಾಗುತ್ತಿರ 
ಬಹುದು, ಅಧವಾ ನಿನ್ನ ಒಬ್ಬ ಸ್ನೇಹಿತನಿಗೆ ಅನಳನ್ನು ಕೊಡಬೇಕೆಂದು ನಿಶ್ಚಯ 
ವಾಗಿರಬಹುದು. ಇನ್ನೂ ಒಂದು ಸಂಭವನಿಡೆ, ಅದಾಗದಿರಲಿ ಎಂದು ನಾನು 
ಪ್ರಾರ್ಥಿಸುತ್ತೇನೆ. ಏನಾಯಿತು ಕೂಡಲೇ ಬರೆ. 

ಎಂದು ನಿನ್ನ 


೬60000000 ಕಂ 


ಲೇಕ್‌ ವ್ಯೂ 
೨೪೨೬೧ 
ಮಿತ್ರಾ, 


ಒಂದು ವಾರವಾಯಿತು. ಲಿಯೋಪೋಲ್ಡ್‌ನಿಲೆ ಜೈಲಿನಲ್ಲಿ ಲುನುಂಬಾ 
ಒದ್ಯಾಡಿದ ಹಾಗೆ ವಿಲಿವಿಲಿ ವದ್ಡಾಡುತ್ತಿಡ್ದೇನೆ. ಅವಳನ್ನು ಕಂಡಿಲ್ಲ. 


ಅವಳಿಗೆ ಜ್ವರವೊ, ಛಳಿಯೋ, ಧಡಾರವೋ ಏನೊಂದೂ ತಿಳಿಯಲಿಲ್ಲ. 
ನನಗೆ ಊಟ ಸೇರುತ್ತಿಲ್ಲ. ನಿನುಮಾಡಲಿ ಅಗಲಿಕೆಯನ್ನು ತಾಳಲಾರದೆ 
ಬೆಂಗಳೂರಿಗೆ ಬಸ್‌ ಹತ್ತಿ ಹೋದೆ. 


ಇಂಗ್ಲೆ ಂಡಿನ ರಾಣಿಯನ್ನು ನೋಡಲು ಬೆಂಗಳೂರಿನಲ್ಲಿ ಸಂಭ್ರ ಮವೋ 
ಸಂಭ್ರಮ. ಊರು ಅಂದಕಿ ಬೆಂಗಳೂರಯ್ಯ ವಾಟರ್‌ ಸಫ್ಲೆ } Absolutely 
tops. ಇದು ದೂರದ್ಯ ಸಿ ಗೆ ಹತ್ತಿರದಲ್ಲೆ ಕೇನೂ ಸುಖವಿಲ್ಲ. ತೆ ಹೊಸದೊಂದು 
ಫ್ಯಾಷನ್‌ ಆರಂಭವಾದಂತೆ "ಒಣುತ್ತ ದೆ. ನನಗೆ ಬರೀ ಭ್ರ ಮೆಯೆ ಇರಬಹುದು, 
ಇಲ್ಲಿನ ಹರೆಯೆದ ಹೆಣ್ಣು ಗಳು ಮೀಸೆಬಿಡುತ್ತಿ ವೆ! 


೧ಪಿ 


ಯಾರೇನಾದರೂ ಹಾಳು ಬಡಿಸಿಕೊಳ್ಳಲಿ, ನನಗೇನಂಕೆ? ಈ ಕಾಗದ 
ಬರೆಯುವವರೆಗೂ ಅವಳು ನನಗಿಲ್ಲಿ ಕಂಡಿಲ್ಲ. 
ಪ್ರಭೂ, ಮುಂದೇನು?! ಟಿಲಿಗ್ರಾಂ ಕೊಡು. 
ಎಂದು ನಿನ್ನ 
ಕಾಂ. ಕೂಟ್ಸ್‌ 


ಹಿಂದಿನಿಂದ: ಟಿಲಿಗ್ರಾಂ ಖರ್ಚಿಗೆ 2/- ಪೋಸ್ಟ ಲ್‌ ಆರ್ತರ್‌ ಕಳಿಸಿದ್ದೇನೆ. 
ಬೆಂಗಳೂರಿಗೆ ನೋಟನೋಷಲು ಹೋಗಿದ್ದೆನಲ್ಲ, “ಆಗೆ ನೀನೂ ಜೊತೆಗಿದ್ದರೆ 
ಎಷ್ಟು ಚಿನ್ನಾ ಗಿತ್ತು? ಏನು ತರಹೆವಾರಿ ಬಣ್ಣ. ಎಂಥಾ ವೀರು! 


ಕಾಂ. ಕೂ, 


ಆ 
Hillview 
Comrade Cootes, Lake View 
Recd, Beware anxiety Dont accost in Midstreet. 
Whether you eating meals inform. Letter follows 
wire Major. 


ಹಿಲ್‌ ವ್ಯೂ 
3೬-೨೬೧ 
ಮಗನೇ, 
ನಿನ್ನೆ ಕಾಗದ ಬಂತು. ನನ್ನ ಟಿಲಿಗ್ರಾಂ ನಿನಗೆ ಈ ಕಾಗದ ಮುಟ್ಟುವ 
ಮೊದಲೇ ತಲುಸಿದ್ದೀತು. ಅದರಂತೆ ವರ್ತಿಸುವೆಯೆಂದು ಹಾರೈಸಿದೇನೆ. 


ಅಲ್ಲದೆ ನಿತ್ರನೆಂದರೆ ನೀನೇ? ಎಂಥ ನಿಷ್ಕಲ್ಮಷ ಆದರ್ಶಗೆಳೆತನ ವಾಟರ್‌ 
ಸಪೆ ಕ್ಲೈ ಮೀಮಾಂಸೆ ಮಾಡಲು ನಾನು ಜೊತೆಗಿರಬೇಕೆಂದು ಬಯಸಿಡೆಯಲ್ಲವೇ? 
ಹುಡುಗಿಯರು ಕಂಡಾಗ ಜೊತೆಗಾರರು ಒಂದು ಭಾರನೇ ಹೊರತು ಇನ್ನೆ (ನೂ 
ಅಲ್ಲ. ಎಂಥ ಮುಗ್ಧ ನೀನು! 


ಕಾಶರಕ್ಕೆಡೆಗೊಡಜೇಡ ನಡುಬೀದಿಯಲ್ಲಿ ಕಂಡರೆ ಬಾಯ್ತೆರೆದು ನಿಂತ್ಕು 
ನಂತರ ಬೆನ್ನು ಹತ್ತಬೇಡ. ಏಕೆಂದರೆ ಮಗೂ ಅವಳು ನಿನ್ನ ಆಫೀಸರ ಮಗಳೇ 
ಆಗಿರಬಹುದು, ಸರಿಯಿದ್ದರೇನೋ ಸರಿ, ಇಲ್ಲವೋ ಟ್ರಾನ್ಸ್‌ಫರ್‌ ಮಾಡಿದರೆ 
೧೩ 4 


& 


ಆಗ ವಿರಹತಾಪಕ್ಕೂ ಸಿಕ್ಕಜೇಕಾದೀತು. ಅಲ್ಲಜಿ ಸುಲಿದ ಚರ್ಮ ಚಪ್ಪಲಿಗೂ 
ಬಾರದು. 


ಅಲ್ಲದೆ ಅರಿಯದ ಹುಡುಗಿಗೆ ಮರುಳಾಗಿ ಬಾಯಿ ಡುವುದು ಸತ್ಪುಷರ 
ಲಕ್ಷಣವಲ್ಲ ತಾಳಿದವನು ಬಾಳಿಯಾನು. 


ಊಟ ಸೇರುತ್ತಿದೆ ತಾನೇ? 


ಕ0ಎಛಕಲ ರನ 2090060 ಶಿ ಎಂ 2೨1290 


೧೦ 


ಮಿತ್ರಾ, 


ನಾನು ಸಕ್ತೆ, 
ಎಂದು ನಿನ್ನ್ನ ನಿರ್ಭಾಗ್ಯ ಕೂಟ. 


ಹಿಂದಿನಿಂದ: ನಿನ್ನ ತಂತಿ ಬಂತು. ಆದರೆ ನಾನೀಗ ತೆಂತಿ ಹಿಡಿಯ 
ಬೇಕಾಗಿದೆ. ತಂತಿ ಬರುವಷ್ಟರಲ್ಲೇ ಅನಾಹುತ ಆಗಿಹೋಯ್ತು, ದಾರಿಯಲ್ಲಿ ಕಂಡಿ. 
ಎಚ್ಚರ ತಪ್ಪಿತು ನಿಂತು ನೋಡಿಜಿ. ಬೆನ್ನು ಹತ್ತಿದೆ. « ಆರೋಗ್ಯವೇ ? ಎಂದು 
ಕೇಳಿದೆ. ಉತ್ತ ತರ ಕೊಡಲಿಲ್ಲ. ನಾನು ಬೆಂಬಿಡಲಿಲ್ಲ ಅವಳ ಮನೆಯ ಗೇಟನನಕೆಗೂ 
ಹೋಜಿ. ಅವಳು ಬಾಗಿಲು ಹಾಕಿಕೊಂಡು ಓಳಗೆ ಹೋದಳು. ಮನೆಯೊಳಗಿಠಿಂದೆ 
ನಮ್ಮ ಆಫೀಸರು ಬಂದರು, « ಅತ್ಯಾ? ಒಳಕ್ಕೆ ಬಾ' ಎಂದರು. ವರಾಂಡಾದೆಲ್ಲಿ 
ಕೂಡಿಸಿ ಒಳಕ್ಕೆ ಹೋದರು. ಸ್ವಲ್ಪ ಹೊತ್ತು ಬಿಟ್ಟು ಹೊರಗೆ ಬಂದರು, 
"ಟ್ರಾನ್ಸ್‌ಫರ್‌ ಅಪ್ಲಿಕೇಷನ್‌ ಕೊಟ್ಟ ಸದೀಯಾ?? ಜ್‌ ಹಿಂತಿರುಗಿ ಬಂಜೆ. 
ಹೀಗೆ ಬುಕ ನನ್ನ. ಸರ್ವನಾಶ. ವಕ ಮೊದಲೇ ಎಚ ಕ್ಚರಿಸಲಿಲ್ಲ? 


ಎಂದು ಕೂಟ್ಸ್‌. 
೧೧ 
೧೦೩-೬೧ 
ಲೆಕ್‌ ವ್ಯೂ 
ಮಿತ್ರಾ, 


ನಿನ್ನ ಪತ್ರಗಳಿಗೆ ಉತ್ತರ ಕೊಡಲಾಗಲಿಲ್ಲ. ಆದರೂ ನಿನ್ನ ಆಜ್ಞೆಯಂತೆ 
ನಡೆದುಕೊಳ್ಳುತ್ತಿ ತ್ರಿ ್‌ ನೆ. ಆಫೀಸರ ಕಿರಿಯ ಮಗುವಿನೊಡಕೆ "ತೆಂದನ್ನಾ ನಿಲ್ಲ ೦ಜಿ 


೧೪ 


ಆಡುತ್ತಿದ್ದೇನೆ. ಹಿರಿಯಮಗನಿಗೆ ಪ್ರತಿ ವಾರವೂ " 50661 ' ‘Sports & 
Pastime’ ಎರವಲು ಕೊಡುತ್ತಿದ್ದೇನೆ. ನಿನ್ನೆ ಅವರ ಮನೆಯ ವರಾಂಡದಲ್ಲಿ . 
" ನಿನಗಾಗಿ ನಾನು ಸನ್ಯಾಸಿಯಾಗುವೆ. ಓ ಚೆಲುನೆ! ನೀನಿಲ್ಲದೆ ನಾನು 
ಅನಾಥನಾದೆ' ಎಂದು ಅವಳು ಕೇಳುವ ಹಾಗೆ ಸ್ವಗತಭಾಷಣ ಮಾಡಿದೆ, ಆದರೂ 
4 ಆಫೀಸಿನಲ್ಲಿರುವವರೆಲ್ಲಾ ಶುದ್ಧ ಕೋಗ್ಸ್‌, Rascals’ ಎಂದು ಪ್ರತಿದಿನ 
ಆಫೀಸರು ರೇಗಾಡುತ್ತಿದ್ದಾರೆ. ಸರಸಿಜಾಕ್ಸಿ ಎಂದು ಅವಳ ಹೆಸರು. wt 
name. ಉಗಾದಿ ಬಂತು. ನಿನ್ನ ಸಂದೇಶವೇನು? 


ಎಂದು ಕೂಟ್ಸ್‌. 


೧೨ 
ಹಿಲ್‌ ವ್ಯೂ 
೧೬೭೧೬೧ 
ಎಳೆಯ ಮಿತ್ರಾ, 
ಹೊಸ ವರ್ಷ ನಿನಗೆ ಹರುಷ ಬೀರಲಿ. ಪ್ಲವ, ನಿನ್ನ ಮನೋವಿಸ್ಸವವನ್ನು 
ಹಿಂಗಿಸಲಿ. 


ಬೇಲದ ಮರ ಚಿಗುರಿದ, ಬೇವು ಹೂ ಬಿಟ್ಟಿದೆ. ವಸಂತ ಬಂತು. ಉನ್ಮತ್ತ 
ಮನ್ನಥಗಜ, ನಿನ್ನನ್ನು ತೊತ್ತಳದುಳಿಯದಿರಲಿ. ಲಾಲಿಸು ಓ ಪ್ರೇಮಿ: 


ಸುಮಕೋಮಲೆಯಾದ, ಮುಗ್ಗ ಮನೋಹಕರೆಯಾದ, ಲರಿತ ಲಾವ್ಯಾವತಿ 


ಯಾದ, ತರುಣಿಯೆಂಬ ಪ್ರತಿಯೊಂದು'ಗುಲಾಬಿಯ ಹಿಂದೂ, ಕಠಿಣ ಕರ್ಕಶವಾದ, 
ಕರಾಳವಾದ, ಕೂರ್ಪಾದ ತಂಜಿಯಿಂಬ ಮುಳ್ಳಿದೆ. ಆದುದರಿಂದ ಓ ತರುಣ ಎಚ್ಚರು! 


ಎಂದು ನಿನ್ನವ 


6600000006000 060800060000 9988966 


ಹಿಂದಿನಿಂದ, 

ನಿನಗೆ ಮಾರ್ಚ್‌ 5ರಂದು ಕಾಗದ, ಬಕೆದುದು ತಲುಪಿಜೆಯೇ ಎಂದು 
ಕೇಳಿರುವೆ, ತಲುಪಿಲ್ಲ. ಯಾರಿಗೆ ಕಾಗದ ಬರೆದ, ನೆನಪಿಸಿಕೋ. ಅವಳಿಗೆ 
ಬರೆದಿದ್ದರೆ, ತಕ್ಷಣ ಗಾಡಿ ಹತ್ತಿ ಇಲ್ಲಿಗೆ ಜಾ. 


ಗ್ಯ ಸ್ವರ್ಗದ ಬಾಗಿಲು ೬ 





“ ಬಿಡುಗಡೆ ಬಂತು ಬಿಡುಗಡೆ ಸಂದಿತು 

ಚಂಡಿಯ ಸಹ ವಾಸಕೆ! ನಿಲುಗಡೆ ಬಂತು” 
ಎನ್ನುತ ಸಂಸಾರವ ನರಳುತ ನಡೆಸಿದ 

ಪಾಪಿಯ ಬಿಟ್ಟೋಡಿತು ಜೀವ, ಇಂದ್ರನ ಲೋಕಕ್ಕೆ 


ಸ್ವರ್ಗದ ಬಾಗಿಲ ಬಳಿಯಲಿ ಜೀವವು 
ಬಾಗಿಲು! ಬಾಗಿಲು! ತಟ್ಟುತ ಕೂಗಿತು 
“ ನರಕ ಯಾಕ್ರಿಯದು ಆಯಿತೆ ನಿನಗೆ?” 
ಪ್ರಶ್ನೆಯ ಬಂದಿತು ಬಾಗಿಲ ಸಂದಲಿ 
ಮದುವೆಯ ಜೀವನ ನರಳುತ ನಡೆಸಿಹೆ? 
ಹೇಳಿತು ಜೀವವು ತಲೆಯನು ತಗ್ಗಿಸಿ 


ಅಂತೇ! ಅರ್ಹತೆ ಉಂಟಿ! ಬಾ ಒಳಗೆ 
ಎನ್ನುತ ಇಂದ್ರನು ಬಾಗಿಲು ತೆಕೆದ 
ಮದುವೆಯ ಯಾತನೆ ಅತಿ ಕ್ರೂರದ್ದು ! 
ಬಳಲಿಹೆ! ಬಾಪ್ಪ ! ಬಂದಿರು ಸುಖದಿ 


ಹಿಂಜಿಯೇ ಬಂತು ಎರಡನೆ ಜೀವ 

“ ಸ್ವಾಮಾ ಸ್ವಾಮಿ ತೆಗೆಯಿರಿ ಕದವ” 
ನರಕ ಯಾತ್ರೆಯದು ಆಯಿತೆ ನಿನಗೆ? 
“ ಇಲ್ಲ ಸ್ವಾಮಿ ಇನ್ನು ಇಲ್ಲ” 
ಹಾಗಾದರೆ ಬಿಡಲಾಗದು ನಿನ್ನ! 


೧೬ 


ಈಗಲೇ ಬಂದನಗೇಕವಕಾಶ? 
ನನ್ನಂತೆಯೇ ಇದ್ದನು ಅವನೂ ಲೋಕದಿ 


ಅದುಸರಿ ! ಆದರೆ ಮದುನೆಯಾದವನನನು! 
ಅದಕೇ ಇಲ್ಲಿಗೆ ಬರಲವಕಾಶವು ! 
ಮದುನೆಯೇ! ಅದುವೇ ಅರ್ಹತೆ ಕೊಡಿಸುಜೆ? 
ಅಂತಾಗಿದ್ದರೆ ನಾನಾಗಿದ್ದೆನು, ಮೂರು ಸಲ! 


ಹೋಗೋ ಬೆಕ್ಸೆ ! ನನ್ನಯೆ ಲೋಕವು 
ಮೂರ್ಪರಿಗಲ್ಲ! ಇಂದ್ರನ ಲೋಕದ 
ಮುಚ್ಚಿದ ಬಾಗಿಲು ತೆಕೆಯೆಲೆ ಇಲ್ಲ 

ಹೆಚ್ಚು ಮೋರೆಯಲಿ ಜೀವವು ಹಿಂಮರಳಿತು 


(ಆಂಗ್ಲ ಕವನವೊಂದರ ನೆರಳು !) 
—ಫೀಲತ್ತಹಳ್ಳಿ ಕಸ್ತೂರಿ 








| ಈನತ್ತಾದನ್ರಿ ಪಾಠ ಮಾಡ್ತೀರ ಸಾರ್‌ * 


೧೩ ಗಿ 


ಸಹಾ 
ಎ ಮುಂದಿನ ಸರ್ತಿಗಾದರೂ 


ಕತ 


ಕೆಲುಗನ್ನು ಕಲಿತುಕೊಳ ಲೇಬೀಕು ಅಂತ ಮನಸ್ಸು ಮಾಡಿಬಿಟ್ಟಿದೀನಿ. ಆ 
ಭಾಸೆ ತಿಳಿಯದೆ ಇದ್ದರೆ ಕನ್ನ ಡೆ ದೇಶದ ರಾಜಧಾನಿಯಲ್ಲಿ ಬಾಳೋಡಕ್ಸೆ ಆಗೋದೇ 
ಇಲ್ಲ. ಅಷ್ಟು ಆರ್ಥವಾಗಿ ಹೋಯಿತು, ಈ ಸರ್ತಿ ನಾನು ಜನಗಣತಿ ಕೆಲಸ ಸಿಂದು 
ಅಂಕಿ ಅಂಶಗಳನ್ನೆ ತ್ರಲು ನಿತ್ಸೆಯಾತಿ ಗೆ ಹೊರಟು ಪಾಡುಪಟ್ಟಾಗ. 

ಏನಾಯ್ತು ಅಂತೀರಿ! ಸರಬರಾಜಾದ ಪುಸ್ತಕಗಳ ಪ್ರಕಾಕ, ಮೊದಲ ನಂಬರು 
ಹಾಕಿದೆ ಮನೆಗೆ ವಾರದ ಮೊದಲ ದಿನವೇ ಹೋಜಿ, ಸರೆಕಾರದ ಕೆಲಸ ದೀವರ 
ಕೆಲಸ ಅಲ್ಲವೇ? ಸ್ನಾನಮಾಡಿ ಸಂಧ್ಯಾವಂದನೆ ಮುಗಿಸಿ ಮಡಿಪಂಜಿ ಉಟ್ಟು ಜಪ 
ಮಾಡುತ್ತಾ ಹೊರಟಜಿ. 

ಮನೆ ಬಾಗಿಲು ಜಡಿದಿತ್ತು. ಮೂರು ನಾಮ ಹಚ್ಚಿದ ರು. ನಾಳೆ ಅಂತೆ 
ಎಲ್ಲರಿಗೂ ತಿಳಿಯೋ ಹಾಗೆ ಬರೆದಿದ್ದರು. ಎಂತಹ ಸೆ ಸೌಜನ್ಯದ ಜನ! ನಾನು 
ಬರ್ತೀನಿ ಅಂತೆ ತಿಳಿದುಕೊಂಡು ಎಚ್ಚ ರೆ ಕೊಟ್ಟು ಹೋಗಿದ್ದಾರಲ್ಲ. ನಾಳೆ ತಿರುಗಿ 
ಬಂಡು ಅವರೆ ಖಾನೀಸುಮಾರಿ ಬಕೆದುಕೊಳ್ಳೊ (ದು ಅಂತೆ ತೀರ್ಮಾನಿಸಿಜಿ. 

ಎರಡೆನೇ ನಂಬರು ಹಿಂದಾಗಡೆ ಇದ್ದ “ ನಿಡಿನಿಲೊಂಡರದು. ಬಾಗಿಲಲ್ಲೇ 
ಬಿದ್ದಿದ್ದೆ ದೊಡ್ಡೆ ಕಲ್ಲೊಂದರ ಮೇಲೆ ಮುದುಕನೊಬ್ಬ ಕೂತಿದ್ದ. ಕಾಗದದ ಸುರುಳಿ 
ಪುಸಕವನ್ನು ಹಿಡಿದುಕೊಂಡು ಬಂದ ನನ್ನನ್ನು ತುಸು ದೂರದಿಂದಲೇ ನೋಡಿ 
ಕೂತಲ್ಲಿಂದಲೇ “ ರಂಡೀ! ರೆಂಡೀ! ರಾಸ್ಕೊನೇದಾನ್ಯಾ ವಚ್ಚಿನ್ನೇದು?” ಎಂದು 
ಬೈದ. 

ನಾನೇನ್ಮಾಡಿದೆ ಇವನಿಗೆ. ಮಾತೂ ಆಡಿಲ್ಲ, ಸಾಲಾನೂ ಕೇಳುಕ್ಕೆ ಬಂದಿರ 
ಲಿಲ್ಲ. ಅಸ್ತರಲ್ಲೇ ರಂಡೀ, ರೆಂಡೀ ಅಂತ ಹೆಣ್ಣು ಬೈಗಳನ್ನು ನನ್ನ ಮೇಲೆ 
ಹಾರಿಸ್ತಾ ಇದಾನಲ್ಲಾ ಅಂಶಾ ಕೋಪ ಬಂತು ಹಾಗೂ ಸ್ವಲ್ಪ ಆಶ್ಚರ್ಯವೂ 
ಆಯಿತು. ಇನ್ನೇನೋ ಜತೆಗೆ ಅಂದನಲ್ಲ ಏನಿರಬಹುದು ಅಂತೆ. ಅಸ್ಟು ಹೊತ್ತಿಗೆ 

ಡಿಸಲಿನಿಂಸ ಮಧ್ಯಪ್ರಾಯೆದ ಹೆಂಗೆಸೊಂದು ಬಂತು. 

ಎವಕೆವರು ಇದಾಕೆ ಅನಿ ಬಕ್ರೋದಾನ್ಸಿ ಬಂದಿರಾ ಎಂದು ನನಗೆ ಸ್ಪಲ್ಪ 
ತಿಳಿಯೋ ಹಾಗೆ ತೆಲುಗಿನಲ್ಲಿ ಕೇಳಿದಳು. ನಂತರ ದಿಟವಾದ ತೆಲುಗಿನಲ್ಲಿ ಮುದುಕ 
ನಿಗೆ ಏನನ್ನೋ ಹೇಳಿದಳು. ಇಬ್ಬ ರೂ. ನಕ್ಕರು ಅಷ್ಟು ಗೊತ್ತು ನನಗೆ. ಏನು 
ಹೇಳಿದಳೋ ಅವಳು, ಆತನಿಗೆ” ಜೇವಕೇಬಲ್ಲ. ದೇವರಿಗೆ "ತೆಲುಗು ಮಾತು 
ಬಕೋದಾದರೆ. 


ಏನೇ ಆಗಲಿ ನನ್ನ ಭಾಗಕ್ಕೆ ಆಕೆಯೇ ದೇವತೆ! ದುಭಾಷಿಯಾಗಿ ನಿಂತು 
ನೆರೆವಾದಳು ನನಗೆ. 

ಎಷ್ಟು ಜನ ಇರೋದು ಎಂದು ಕೇಳಿದೆ. 

ಪದಗಂಡು ಅಂದ ಮುದುಕ. 

ಗಂಡೇ ಸದ ಹೇಳಬೇಕಾದ್ದು ದಿಟ. ಅದನ್ನಲ್ಲಾ ನಾನು ಕೇಳಿದ್ದು, ಈ 
ಗುಡಿಸಲಿನಲ್ಲಿ ಇರೋದು ಎಷ್ಟು ಜನ ಅಂತ ಸದನಾದರೂ ಹೇಳಲಿ ಕುಣಿತಾನಾದರೂ 
ಕುಣೀಲಿ ಎಂದೆ. 

ಆಕೆ ಆಗ ಕಿಲು ಕಲ ನಗುತ್ತಾ ಹತ್ತು ಮತ್ತೊಂದು ಬೆರಳುಗಳನ್ನು ಎಣಿ 
ಸುತ್ತಾ ತೋರಿಸಿದಳು. ಬೆರಳು ತೋರಿಸಿದರೆ ಹಸ್ತಾನೇ ನುಂಗೋ ಹಾಗಿದ್ದಳು ಆಕೆ, 
ಆದರೆ ಅವಳೇ ಬೆರಳು ತೋರಿಸ್ತಾ ಇದ್ದುದರಿಂದ ನಾನು ಸುರಕ್ಷಿತ ಎಂದುಕೊಂಡೆ. 

“ ಹನ್ನೊಂದಾ” ಎಂಜಿ, ಬರೆದುಕೊಳ್ಳುವ ಪ್ರಯತ್ನ ಮಾಡುತ್ತಾ. 

ಅದನ್ನೇ ಅವರು ಜೆಬ್ಬದ್ದು ಎಂದಳು ದುಭಾಹಿ, 

ಬರೆದುಕೊಳ್ಳುವ ಮೊದಲು ಇವರು ಹೇಳಿದ್ದು ದಿಟವೊ ; ಅಲ್ಲವೋ ನೋಡಿ 
ಕೊಂಡು ಬರೆದರೆ ಖಾನೀಷುಮಾರಿಯಿಂದ ಸತ್ಯ ತಿಳಿದು ಬರುತ್ತೆ. ಅದಕ್ಟೋಸ್ಕರ 
ಸ್ವಲ್ಪ ವಿಚಾರ ಮಾಡೋಣ ಅಂತ ಬರಯೆಜೇನೇ ಆಕೆಯನ್ನು ಕೇಳಿದೆ. 

೫ ನಿಮ್ಮ ಸಂಬಂಧಿಗಳ ಲೆಕ್ಕವನ್ನಲ್ಲಾ ನಾನು ಕೇಳಿದ್ದು. ಈ ಗುಡಿಸಲಿನಲ್ಲಿ 
ಈಗ ವಾಸವಾಗಿರೋದು, ಎಷ್ಟು ಜನ ಅಂತ.” 

ಅದಾನ್ನೇ ಚೆಪ್ತಾ ಇರೋದು ಅಂದಳು ಆಕೆ. ಮೋಸ ಕೃತ್ರಿಮ ಒಂದೂ 
ಆಕೆಯ ಮುಖದಲ್ಲಿ ಕಾಣಿಸಲಿಲ್ಲ. ಆದರೂ ನಾವು ಹುಷಾರಾಗಿರೋದು ಜಿನ್ನ 
ಅಲ್ಲವೆ? 

“ ಎಲ್ಲರೂ ಇಲ್ಲೇ ಊಟ ಮಾಡಿ, ಈ ಗುಡಿಸಲಲ್ಲೇ ಮಲಕ್ಕೋತೀರಾ* 
ಎಂದೆ, ಅದೇನನ್ನಿಸಿತೋ ಅವಳಿಗೆ. ಸ್ವಲ್ಪ ತಲೆ ತಗ್ಗಿಸಿ ನಾಚಿಕೆಯಿಂದ ಹ್ಞೂ 
ಅಂತ ಹೇಳಿದಳು. 

A ಯೆವರಿಷ್ಟ ಸಂಡ್ಕೊಂಟೇ ಈಯನ್ಸೇನೋ ” ಎಂದು ಗದುರಿದ ಮುದುಕ. 

“ ಯಾಕೆ ಮುಮಕಪ್ಪು ರೆ;ಗ್ರಿದಾರೆ, ಏನೋ ಹೇಳಿದರಲ್ಲ ಏನಂತೆ” ಎಂಜಿ. 

ಇಲ್ಲಿ ಎವರೆವರು ಮಲ್ಯೋತಾರೆ ಅದಾನ್ನೂ ಬರೀಜೇೈಕಾ ಎಂದಳು ಆಕೆ, 

“ ಹಾಗಲ್ಲ ನಾನು ಕೇಳಿದ್ದು. ಪ್ರ ಗುಡಿಸಲಲ್ಲೇ ವಾಸವಾಗಿರೋರು ಯಾರು 
ಎಂದು ಕೇಳಿದೆ” ಎಂದೆ. 

ಅದಾನ್ಷೇ ಹೇಳ್ತಾ ಉಂಟಿ, ಎಂದು ಶುರು ಹಚ್ಚಿದಳು ಆಕೆ, 

ಪೆದ್ದಾಯ್ದ ಅಂದಳು. ಮುದುಕನತ್ತ ತೋರಿಸುತ್ತ. 

ಈ ವಯ್ಯ ಪೆದ್ದ ಅಂತ ನನಗೆ ಆಗಲೇ ತಿಳಿದುಹೋಗಿತ್ತು ಎಂದೆ ಮೇಲು 
ದನಿಯಲ್ಲಿ. 


೧೯ 


ಬರೆದುಕೊಂಡೆ ಪುಸ್ತಕದಲ್ಲಿ. ಒಂದು ಗಂಡು. 

ಈ ನಯ್ದ ವಯಸ್ಸು? ಎಂದೆ. ಮಗು ಕೇಳೋ ಹಾಗೆ ಕೇಳಿದೆ, 

ಭಾರೀ ಜಗಳಕ್ಕೆ ಶುರು ಹಚ್ಚಿದರು ಆತ, ಆಕೆ, ಯಾವು ಯಾವುಥೇ ಭಾಸೆ 
ಗಳಲ್ಲಿ ಜನ ಜಗಳ ಆಡೋದು ಕೇಳಿದ್ದೀನಿ. ಆದಕೆ ಸಂಗೀತಾನೂ ಬಿಡದೆ, 
ನಾಹಿತ್ಯಾನೂ ಲಕ್ಷಣವಾಗಿ ಉಸಯೋಗಿಸಿಕೊಂಡು, ಒಂದು ಮಾತೂ ಅರ್ಥವಾಗದೇ 
ಇದ್ದರೂ, ಕೇಳೋರ ಕಿವಿಗೆ ಇಂಪಾಗಿ, ರಸಭರಿತವಾಗಿ ಕೋಪವನ್ನು ಸೂಚಿಸ 
ಬೇಕಾದರೆ ಇವರುಗಳಾಡಿದ ತೆಲುಗೇ ಶ್ರೇಷ್ಠ ಅನ್ನಿಸಿತು. 

ಖಾನೀಷುಮಾರಿಯನ್ನು ಮರೆತೆ. 

ಅಮ್ಮಾ ನೀನೀ ಗ ಆಡಿದ ಭಾಷೆ ಯಾವುದು, ಯಾವ ದೇಶದ್ದು ಎಂಡೆ. 

“ ತೆನುಗು ನೆಲ್ಲೂರು ಕಡೇದು” ಎಂದಳು ಆಕೆ. 

“ಅದೇನು ಜಗಳ ಕಾಯ್ತಾ ಇದ್ದಿ ದ್ದು > ಎಂದೆ. 

“ ವಯಸ್ಸೆಷ ನಷ್ಟು ಅಂತೆ ಕೇಳಿದೆ, ನಿಮ್ಮಪ್ಪನಿಗಿಂಟ ಹೆತ್ತು ಹೆಚ್ಚು. ಅಂಟಿರು 
ಅನ ನ್ರನಿಗೆಂತ? ಎಂದೆ ನೀ ಪುಟ್ಟಿ ನಮ್ನ ಆಯನ್ನಿ ಮುಖ್ಯ ಅಂದರು. " ಫನ್ಯಾವಾಗ 
ವ್ವ ದಿ ಎಂಟಿ, ವಾನ ಪೋಯ. ಅಪ್ಪಡು, ಅಂದ್ರು. ಅದಕ್ಕೆ ನೇನಂದೆ ವಾನಕೂ 
ALR ನಿನೋ? ಎಂದು, 

ಕೇಳಬಾರದಾಗಿತ್ತು. ವಾನ ಯಾರೋ ಈಕೆಗೆ ಏನೋ ಮುದುಕಸಿಸೆಲ್ಲಿ 
ಹಳೇ ನೆನಪು. ಕೆರಳಿಸಿದೆ ಅಂತೆಲ್ಲಾ ಅನ್ನಿಸಿತು. 

ಇನ್ನು ಇಲ್ಲಿ ನಿನರಗಳನ್ನು ಕೇಳಿದಕ್ಕೆ ಒದೆ ತಿಂದುಕೊಂಡು ಹೋಗಬೇಕಾ 
ಗುತ್ತೆ ಅನಿಸಿತು. ಈಗ ಇವರಿಬ್ಬರೂ ಜಗಳಕ್ಕೆ ಶುರು ಮಾಡಿದ್ದಾರೆ, ಉಳಿದವರು 
ಬಂದು ಸೇರಿಕೋತಾರೆ. ಎಲ್ಲರೂ ಒಂದಾಗಿ ನನ್ನ ಮೇಲೆ ತಿರುಗಿಬೀಳ್ತಾರೆ ಅಂತ 
ಭವಿಷ್ಯ ಕಣ್ಣಿಗೆ ಕಟ್ಟಿದಂತಾಯ್ತು. ಕಾಲಿಗೆ ಬುದ್ದಿ ಹೇಳೋದು ಈಗ ಒಳ್ಳೇದು 
ಅಂತ ತ್ಯೋೊರಿತು 

ನಮ್ಮ ಸೂಪರವೈಸರು ಆಗ ಬಂದರು, 

ನಏನಾಯ್ತಪ್ಪಾ | ಎಷ್ಟು ಮುಗಿಸಿದಿ. ಇಷ್ಟೆಲ್ಲಾ ಬೆನರು ಬಿಡ್ತಿದೀಯಲ್ಲಾ 
ಎಂದರು, ಆದದ್ದನ್ನೆಲ್ಲಾ ಹೇಳಿದೆ. 

ಅವರಿಗೆ ತೆಲುಗು ಬರುತ್ತೆ. ಎರಡೇ ನಿಮಿಷದಲ್ಲಿ ನಮೂದಿತ ಕಲಂಗಳನ್ನೆಲ್ಲಾ 
ಭರ್ತಿ ಮಾಡಿದರು. ಎಸ್ಟು ಚೂಟಿಯಾಗಿ ಆ ಮುದುಕ ಉತ್ತರಗಳನ್ನು ಹೇಳಿದ 
ಅಂತೀರೀ ಹೇಗೆ ನಗ್ತಾ ಇದ್ದ ಅಂತೀರಿ! 

ಮುಂದಿನ ಸರ್ತಿ ಹೊತ್ತಿಗೆ ತೆಲುಗನ್ನು ಕಲಿಯಲೇಜೀಕು! ಹತ್ತು ವರ್ಷ 
ವ್ಯವಧಾನ ಇದೆಯಲ್ಲಾ ! 

ಆದರೆ-ಆ ಹೊತ್ತಿಗೆ ಹಿಂದಿ ಮಾತಾಡೋರ ಮನೆಗಳು ನನ್ನ ಪಾಲಿಗೆ ಬಿದ್ದರೆ! 


೨೦ 


8 ಚಾರ ಬಾನ ಚ್ಯಾನ3 ಗಾವ ಬ್ಯಾವ್ಮ ಬವ ಖಾನ ಗಾ 
4 ರಾಮಾಚಾರ್ಯರ ಮನೇ ಕೋಳೀ < 


 ಬೇಳೆಹುಳಿ ರಾಮಾಚಾರ್ಯರ ಮೆನೆ ಕಾಂಪೌಡಿನಲ್ಲಿ ಕೋಳಿಮನೆ ವಿಕಿಡಿ?” 
ಎಂದೆಲ್ಲರಿಗೂ ಅಸ್ತಿಸತೊಡಗಿತ್ತು. ರಾಮಾಜಾರ್ಯರು ಬೇಕಿ ಊರಿಂದ ವರ್ಗವಾಗಿ 
ಒಂದು ಎರಡು ತಿಂಗಳು ಮಾತ್ರವಾಗಿತ್ತು. ಆದರೂ ಅಸ್ಟು ಬೇಗ ಕೋಳಿ ಮನೆ 
ರಚಿಸಿರಬೇಕಾದರೆ ಅದು ಅವರಿಗೆ ಬಹಳ ಅಗತ್ಯವಿದ್ದರೆ ತಾನೇ ...ಇನ್ನೇತಕ್ಕೂ 
ಅಲ್ಲದಿದ್ದರೂ ಜಾವದ ಕೋಳಿ ಸಾಕುವುದಕ್ಕಿರಬಹುದು, ಜಾವದ ಕೋಳಿ ಕೂಗಿದ 
ಕೂಡಲೇ ಎದ್ದು ಸ್ನಾನ ಸಂಧ್ಯಾನಂದನಾದಿಗಳಗೆ ತೊಡಗಲು ಅನುಕೂಲವಾಗ 
ಲೆಂಜೀ ಕೋಳಿ ಸಾಕುತ್ತಿರಬಹುದು. ಹಿಂದಿನ ಕಾಲದಲ್ಲಿ ಖುಷಿಗಳ ಕಾಲದಲ್ಲಿ 
ಅಲಾರಂ ಗಡಿಯಾರನೆಲ್ಲಿರುತ್ತಿತ್ತು? ಆಗೆಲ್ಲ ಅವರು ಜಾವದ ಕೋಳಿ ಅಲಾರಂ 
ರಿಂದಲೇ ತಸಶ್ಚರ್ಯಗಳಿಗೆ ಏಳುತ್ತಿದ್ದಿರಬೇಕು. ಈಗಿನ ಕಾಲದನರ ಚರ್ಯ 
ಗಳಿಗೂ ಜಾವದ ಕೋಳಿ ಸೂಚನೆ ಕೊಡಲಾರದೇಕೆ? 

ಇರಬೇಕು-ಇರಬೇಕ್ಕು :ರಾಮಾಚಾರ್ಯರ ಕೋಳಿಮನೆ ಜಾವದ ಕೋಳಿ 
-ಗಾಗಿಯೇ ನಿರ್ಮಿತೆವಾದದ್ದಿರಬೇಕು. ರಾಮಾಚಾರ್ಯರು ಅಸಿಸ್ಟೆಂಟ್‌ ಇಂಜಿನಿಯರು. 
ಅನರು ಕೆರೆಕಟ್ಟೆ ಕಟ್ಟಿಸೋಕೆ ಬೆಳಗಿನ ಜಾವನೇ ಎದ್ದು ಹೋಗಬೇಕಾಗುತ್ತಿತ್ತು 
ತಮ್ಮ ಸೈಕಲನ್ನು ಹತ್ತಿ. 

ಸೈಕಲ್‌ ಹತ್ತಲು ತಾಕತ್ತಿಗೇನಾದರೂ ತತ್ತೀ....?....ಛೇ ಛೇ ಹಾಗೆ ಅಂದು 
ಕೊಳ್ಳುವುದುಕೂಡ ತಪ್ಪು. ಅವರ ಮನೆಯಲ್ಲಿ ನೊಗಸಾಗಿ ಬಿಸಿಬೇಳೆ ಹುಳಿ 
ಮಾಡುತ್ತಾರೆ. ಅವರಿಗೇಕೆ ತತ್ತಿ? ಮೈಸೂರಿನ ಫುಡ್‌ ಟಿಕ್ಷಲಾಜಿಕಲ್‌ ಇನ್ಸ್ಟಿ 
ಟ್ಯೂಟನವರು ತತ್ತಿಗೆ ಸಮನಾದ ಆಹಾರ ಸೂಕ್ಷ್ಮಗಳನ್ನು ಒದಗಿಸುವುಥ ಆ 
ಹಿಂಡಿ ಈ ಹಿಂಡಿ ಕಡಲೇಕಾಯಿ ಹಿಂಡಿ ಮುಂತಾದುವುಗಳಿಂದ ಕೃತಕ ತತ್ತೀ 
ತತ್ವಗಳನ್ನೇಲ್ಲ ಒಟ್ಟು ಗೂಡಿಸಿ ಶಾಕಾಹಾರಿಗಳಿಗೆ ಅನುಕೂಲವಾಗಲೆಂದು « ಖಾದ 
ಗೊಬ್ಬರ'ದ ಪುಡಿ ಮಾಡಿಲ್ಲವೇ? ಮಡಿಯವರಿಗೆಬ್ಲ ಎಷ್ಟೊಂದು ಅನುಕೂಲ? 
ಖಾತರಿಯಾದ ದೇಹೆಸಾಮರ್ಥನನ್ನು ತತ್ತೀರಹಿತವಾಗಿ ಆತ್ಮೀಯವಾಗಿ ಮಾಡಿ 
ಕೊಳ್ಳಬಹುದಲ್ಲ. ಹಾಗಾದರೂ, ಈ ಅಸಿಸ್ಟೆಂಟ್‌ ಇಂಜಿನಿಯರ್‌ ರಾಮಾಚಾರ್ಯರ 
ಮನೆಯಬಳಿ ಕೋಳೀಮಕೆ ಅಗತ್ಯವೇ ನೋಡಿದವರು ಏನಂದುಕೊಂಡಾಕೆಂದು 
ಅನ್ತಿಸಜೇಡವೇ ಇವರಿಗೆ? ಅಷ್ಟು ಬೇಕಿದ್ದರೆ ಯಾರಿಗೂ ತಿಳಿಯದಂತೆ ಹಣ್ಣಿನ 
ಬುಟ್ಟಿಯಲ್ಲಿ ತಮಗೆ ಬೇಕಾದುದನ್ನು ಇಟ್ಟುಕೊಂಡು ತರಬಹುದಲ್ಲ? ಊರಿಗೆಲ್ಲ 
ಕೇಳುವಂತಹ ಈ ನಗೆಗೀಡಾದ ಕೋಳಿನುಕೆ ಏಕೆ? 


ಪಿ 


ಅಸಿಸ್ಟೆಂಟ್‌ ಇಂಜಿನಿಯರಾದ ಮಾತ್ರಕ್ಕೆ ಕೋಳೀಮನೆಯನ್ನು ಕಟ್ಟುವ 
ಹಾಬೀ (hobby) ನೇ ಇರಬೇಕೇ ಇವರಿಗೆ? ಮಾಡಲ್‌ ಸೇತುವೆ, ಗೋಪುರ, 
ಜಪಾನೀಯರ ಕೃತಕ ತೋಟದ ಚೈ ಇಂಧವೆನ್ನೆಲ್ಲ ನಿರ್ಮಿಸಬಹುದಲ್ಲ. 
ಅದುಬಿಟ್ಟು ಈ ಕೋಳೀಮನೆ.... 

| ಅಕ್ಕಪಕ್ಕ ದವರನ್ನು 1 ಶ್ರೀಯುತ ರಾಮಾಚಾರ್ಯರು ಪಕ್ಕಾ 
ಶಾಕಾಹಾರಿಗಳೇ ಎಂತ, ಹೌದೆದರು ಅನರು * ಏಕೆ? ಅನುಮಾನನೇಕೆ”? 
ಎಂತೆ ಕೇಳಿದರು ರಂಗರಾಯರು. 

“ಏನೂ ಇಲ್ಲ...” 

“ ಹಾಗಾದಕೆ ಪ್ರಶ್ನೆಗೆ ಕಾರಣ? ನಿಮಗೇನಾದರೂ ಹಾಗೆ ಪಿಸುಪಿಸು 
ಸಮಾಚಾರ ಬಂದಿಜಿಯೇ? ” 

“ ಪಿಸುಪಿಸು ಅಲ್ಲ, ಕೊಕ್ಟೋಕೋ ಸಮಾಚಾರ ನಿಮಗೆ ಅದು ಕಿವಿಗೆ 
ಬಿದಿ ನಳಿನ?” ೪ 

" ಇಲ್ಲವಲ್ಲ, ಹಾಗೇನೂ ಕಿವಿಗೆ ಬಿದ್ದಿ ಲ್ಲವಲ್ಲ ಈಗ ನೀವು ಹೇಳುನತನಕ?” 
“ ನಿಮ್ಮ ನೆರೆಮನೆಯವರು ಅಂತೆ” "ನೀವು ವಹಿಸಿಕೊಂಡು ಮಾತನಾಡು 
ಕ್ತಿದ್ದೀರಿ |? 

“ ಅಂಥಡೀನೂ ಇಲ್ಲವಲ್ಲ ಮೊನ್ನೆ ಕೂಡ ಅವರ ಮನೇಯಿಂದ ಬಿಸಿಚೇಳೆ 
ಹುಳಿ ಅನ್ನ ಕಳಿಸಿದ್ದ ರು, ನಾನೂ ಅವರಗೆ ನಮ್ಮ ತೋಟದಲ್ಲೇ ಬೆಳೆದ ಮೊಗರು 
ಬದಕೇಕಾಯಿನ ಗೂಟ” ಕಳಿಸಿದೆವು. ನೀವು ಈಗ ಕೇಳುವುದು ಕೊಂಚ 
ಅನುನಾನಾಸ ಸ್ಪದವಾಗಿದೆಯಲ್ಲ ತುಳಿ ಕೊಂಚ ವಿಚಾರಿಸುತ್ತೀನೆ ಸೂಕ್ಷ್ಮಃ ವಾಗಿ 
ರಮಾ ರಮಾ ಇಲ್ಲಿ ಬಾ. ಮೊನ್ನೆ ರಾಮಾಜಾರ್ಯರ ಮನೇಯಿಂದ ಬಾದಾಮಿ 
ಸಾಯಸ ಕಳಿಸಿದ್ದರು ಅಂಡೆಯಲ್ಲ ಅದನ್ನ ಶ್ಯಾ ಮೂ ನಾರಾಯಣ ಇಬ್ಬ ರಿಗೂ 
ಕೊಟ್ಟಿ ಅಂಜಿಯಲ್ಲಿ ಅದು ಹೇಗಿತ್ತು ೫ 

ಬ ಏಕೆ ಚಿನ್ನಾ ಗೆಯೇ ಇತ್ತು ಚೆನ್ನು ಗಿ ಕೇಸರಿ ಹಾಕಿದ್ದ ರು ಹಚ್ಚಗೆ ಹಳದೀ 
ಬಣ್ಣ ವಾಗಿತ್ತು!” ಯು ರಮಾಬಾಯಿಯನರು. 

“ ಸರಿ ಸರಿ ಅರ್ಥವಾಯಿತು? 

ವಾಯಿತು ೪೫ 

“ ಅದೀ ಆ ಹಳದೀಬಣ್ಣ ಕೇಸರೀದೂ ಅಂಡುಕೊಂಜಿಯಲ್ಲ ಆ ಹಳದೀ 
ಬಣ್ಣ ತೆ 

“ಏನು ಅದಕ್ಕೆ ೫೫ 

“ ಹಳದೀ ಬಣ್ಣ ಕೇಸರಿಯಿಂದಲೇ ಬರುತ್ತೆ ಎಂದು ಕೊಂಡಿದ್ದೀಯೇನು 9» 

“ ಅರಿಸಿನದಿಂದಲೂ ಬರುತ್ತೆ ...ಗಂಡಸರಿಗೇನು ಗೊತ್ತಾಗುತ್ತೆ ಅಡಿಗೆ 
ವಿಷಯ? ನಿಮ್ಮನ್ನ ಅಡಿಗೆ ವಿಷಯ ಕೇಳೋದೂ ಒಂದೇ « ಕೋಳೀನ ಕೇಳಿ 
ಮೆಣಸು ಅರೆಯುವುದೂ' ಒಂಡೇ!” 


ಪಿವಿ 


ಈ ಸಂಭಾಷಣೆ ನಿನೋ ಮಿತಿಮೀರುತ್ತಿದೆ. ಎಂದು ಕಂಡುಬಂದು ಇದನ್ನು 
ನಿಲ್ಲಿಸಲು ಏನು ಮಾಡಲೀ ಎಂದು ಯೋಚಿಸುತ್ತಿದ್ದೆ. 

ಅಷ್ಟು ಹೊತ್ತಿಗೆ ಒಂದು ಕೋಳೀಕುಂಜ ಊರಿಗೆಲ್ಲ ಕೇಳಿಸುವಂತೆ 
ರಾಮಾಚಾರ್ಯರ ಕಾಂಪೌಂಡಿನ ಕಡೆಯಿಂದ ಕೂಗಿದುದು ಕೇಳಿಸಿತು. ನಾನು 
ರಂಗರಾಯರು ರಮಾಬಾಯಿಯವರಕಡೆ ನೋಡಿದೆ. 

ರಮಾಬಾಯಿಯವರಿಗೇ ಮೊದಲು ಅರ್ಥವಾಯಿತು ಅದು ಅವರಿಗೆ 
ತಡೆಯಲಾರದ ನಗು ಬಂದುಬಿಟ್ಟಿತು. ರಂಗರಾಯರ ಮುಖದಮೇಲೆ ಇನ್ನೂ 
ವಿಸ್ಮಯ ಇದ್ದೇ ಇತ್ತು. 

ರಮಾಬಾಯಿಯೆನರು ಅಂದರು, “ ಆದೆಕ್ಟೋ ನೀವು ಕೇಳುತ್ತಿದ್ದುದು? 
ಈಗ ಅರ್ಥವಾಯಿತು ನೀವು ಏನು ಅನರ್ಥ ಮಾಡಿಕೊಂಡಿದ್ದೀರಿ ಅಂತ. ಈ 
ಇಂಜಿನಿಯರ್ರಾಮಾಚಾರ್ರು ಬರೋಕೆ ಮೊದಲು ನಾವು ನನ್ನು ಪಕ್ಕದ ಮನೇ 
ಕಾಂಪೌಡಿನಲ್ಲಿ ಕಾಲಿಟ್ಟನರೇ ಅಲ್ಲ. ಕಾರಣ ಹಿಂದೆ ಅಲ್ಲಿದ್ದವರು ಇಂಜಿನಿಯರ್‌ 
ವಹಾಬ್‌ ಖಾನ್‌ ಅವರಿದ್ದಷ್ಟು ದಿನವೂ ಅವರು ಕೋಳೀ ಸಾಕುವುದೆನ್ಶು ವ್ರದು 
ಆಶ್ಚರ್ಯವೇನೂ ಇರಲಿಲ್ಲ. ಅವರ ಕಾಂಪೌಡಿಂದ ಕೋಳೀಕೂಗು ಬರುವುದೂ 
ನಮಗೇನೂ ಆಶ್ಚರ್ಯವಾಗುತ್ತಿರಲಿಲ್ಲ. ಅದೇ ಅಭ್ಯಾಸವಾಗಿಬಿಟ್ಟ ದೆ. ಈಗಲೂ 
ವಹಾಬ್‌ ಖಾನರ ಮನೆಯವರೇ ಅಲ್ಲಿದಾರೆ ಅಂತಲೇ ಮನಸ್ಸಿಗೆ ನೀವು ಹೀಗೆ 
ಎಗ್ಜಾ ಮಿನ್‌ ಮಾಡುವತೆನಕ” 

“ ಹಾಗಾದರೆ ಈಗ....?” ಎಂದಂದೆ. 

ಅದಕ್ಕೆ ರಮಾಬಾಯಿಯವರಂದರು: “ ಇಂಜಿನಿಯೆರ್ರಾಮಾಚಾರ್ಯರ ಮನೆ 
ಪಕ್ಕದಲ್ಲಿರುವ ತಂತೀಬಲೆಯ ಕೋಳೀಮನೆಯ ವಿಷಯ ಇಷ್ಟೊಂದು ಅನರ್ಥಕ್ಕೆ 
ಕಾರಣವಾಗಿರೋದು! ಅದು ಹೀಗಂತೆ ರಾಮಾಚಾರ್ಯರ ಹೆಂಡತೀನೇ ಹೇಳಿದರು: 
€ ವಹಾಬ್‌ ಖಾನರಿಗೆ ಈಗ ವರ್ಗವಾಗಿ ಹೋಗಿರುವ ಊರಲ್ಲಿ ಇನ್ನೂ ಸರಿಯಾದ 
ಮನೇ ಸಿಕ್ಕಿಲ್ಲವಂತೆ ಅದುವರೆಗೂ ತಮ್ಮ " ಕೋಳೀ ಶ್ಲೇತ್ರ ಇಲ್ಲೇ ಇರಲಿ ಆಮೇಲೆ 
ತರಿಸಿಕೊಳ್ಳುತ್ತೀನೆ ಒಂದು [ಲಾರೀಮಾಡೀ? ಅಂತ ಹೇಳಿದರಂತೆ ಕೋಳೀನ್‌ 
ನೋಡಿಕೊಳ್ಳೋಕೆ ಆಳು ಹುಸೇನೀನ್ನ ಇಲ್ಲೇ ಬಿಟ್ಟುಹೋಗಿದಾರಂತೆ. 

4 ಫಾಪ ಇಂಜಿನಿಯರ್ರಾಮಾಚಾರ್ಯರೂ ಅವರಾಕೇನೂ ತುಂಬ ಮಡಿ 
ಆಚಾರ. ವಹಾಬ್‌ ಖಾನರ ಕೋಳಿಗಳೆಲ್ಲ ಹೊರಟುಹೋದಮೇಲೆ ಪ್ರಣ್ಯಾನರ್ಚನೆ 
ಮಾಡಿಸಬೇಕೆಂದಿದ್ದಾರಂತೆ ಬರೋ ಗುರುವಾರ ರಾಯರ ಗುಡೀಗೆ ನನ್ನನ್ನು 
ಕರೆದುಕೊಂಡು ಹೋಗುತ್ತಾರಂತೆ” ಎಂದಂದರು ರೆಮಾಬಾಯಿಯವರು, 

4 ಶಾಂತಂ ಪಾಪಂ? ಎಂದುಕೊಂಡೆ. 

(ಇತಿ ನಮ್ಮ ಸ್ವಂತ ಬಾತ್ಮೀದಾರರಿಂದ ಸುಳ್ಳೂರಿನ ಸುದ್ದಿ) 
—ಡೂನು. 











ಪಾಪ ಅನ್ನಿಸುತ್ತೆ 


ಮೂರು ವಾರ ಸೋದರಳಿಯನ್ನ ತಜೆಯೋ ಹೊತ್ತಿಗೆ ಖಂಡೋಜಿರಾಯರಿಗೆ 
ಮುಷ್ಟೇ ಬಂದುಬಿಟ್ಟಿತ್ತು. ನಾಲ್ಕು ದಿನಗಳಿಂದ ಸ್ನಾನ ಇಲ್ಲ ಕ್ಷೌರ ಇಲ್ಲ ಸರಿಯಾಗಿ 
ಊಟಕೂಡ ಇಲ್ಲ ಹುಚ್ಚೊ ಜಿಪ್ಪೊ ಶಿವಲೀಲೆಯೋ ಅಂತೂ ಸೋದರಳಿಯನ್ನ 
ಮನೆಯಿಂದ ಸಾಗಿಸಿದರೆ ಸಾಕು ಅನ್ನೋ ಸ್ಥಿತಿಗೆ ಬಂದಿದ್ದರು ವೈದ್ಯರಿಬ್ಬರ 
ಸರ್ಟಿಫಿಕೇಟು ತಂದು ಮ್ಯಾಜಿಸ್ಟ್ರೇಟರ ಹುಕುಂ ಬರಸೋ ಹೊತ್ತಿಗೆ ಖಂಡೋಜಿ 
ರಾಯರು ಸದೆಬಡೆದು ಹೋಗಿದ್ದರು. 


ಮ್ಯಾಜಿಸ್ಟ್ರೇಟರ ಹುಕುಂ ಕೊಗೊಂಡು ಸೋದರಳಿಯನ್ನ ಹುಚ್ಚಾಸ್ಪತ್ರೆಗೆ 
ಹೋಗೋ ಹೊತ್ತಿಗೆ ಮಧ್ಯಾಹ್ನ ಒಂದು ಗಂಟಿಯಾಗಿತ್ತು. ಆಸ್ಪತ್ರೆಯ ಸಿಬ್ಬಂದಿ 
ಮನೆಗೆ ಹಿಂತಿರುಗುವ ಅವಸರದಲ್ಲಿತ್ತು. 

ಆಸ್ಪತ್ರೆಯ ಜವಾನರಿಬ್ಬರು ಖಂಡೋಜಿರಾಯರ ಹತ್ತಿರ ಹೋದರು. 
ನನಗಲ್ವೋ ಹುಚ್ಚು! ಅವನ್ನ ಹಿಡಿದುಕೊಳ್ಳಿ ಎಂದು ರಾಯರು ಅಳಿಯನ್ನ 
ತೋರಿಸಿದರು ಆಗ ಸೋದರಳಿಯ ಏನಂದ ಗೊತ್ತಿ? “ ನೋಡಿದರೇನೇ ನಿಮಗೆ 
ಗೊತ್ತಾಗುಲ್ಲೇ ಎಂದ ಜನಾನರಿಗೆ. 

ಖಂಡೋಜಿರಾಯರ ತೋಳುಗಳನ್ನವರು ಹಿಡಿದುಕೊಂಡರು. ಇವರು 
ಕೂಗಿದಷ್ಟೂ ಇವನಿಗೇ ಹುಚ್ಚು ಅಂತ ಅವರಿಗೆ ಖಾತರಿ. ಅನುಭವಸ್ಥ ಜವಾನರು, 

ಖಂಡೋಜಿರಾಯರ ದೂರದ ಸಂಬಂಧಿಯೊಬ್ಬ ಆ ಹೊತ್ತಿಗೆ ಬರದೇದಇದ್ದರೆ 
ರಾಯರ ಪಾಡು! ಸಾಸ! ಅನ್ನಿಸುತ್ತೆ. 








ಸಿನಿಮಾ ನಟಿ ಊರಿಗೆ ಬಂದಾಗ 


ವಿ೪ 


ಪಹಹಹಹಸಹಹಸಹಾಸಾಷಣಹಸಹಸಹಹಣ್ಣ 
ಡಾ! ಭುಜಂಗರಾಯರ ಭೇಟ 
ರ  ್‌ೌೌಶೌಶೋಲೇ ಲೋ 


“ ಭೀಮರಾಯರು ಬಂದಿದ್ದಾರೆ ಸರ್‌, ಹಾಲಿನಲ್ಲಿ ಕುಳಿತಿದ್ದಾರೆ” 

ಅಂದ ಶೌರಿ ನನ್ನ ಮುಂಜಾನೆ ಕಾಫಿ ಕೈಗೆ ಕೊಡುತ್ತಾ. 

ಭೀಮರಾಯರು ನನ್ನ ನೋದರಮಾನ-ನನ್ನ ತಾಯಿಯ ಅಣ್ಣ. ಅವರೂ 
ಅವರ ಪತ್ನಿ ನಾಗಮ್ಮನನರೂ ನನ್ನನ್ನು ಬಹಳ ಪ್ರೀತಿಸುತ್ತಾರೆ. 

ಕಣ್ಣುಜ್ಜುತ್ತಾ ಭೀಮಮಾವನನ್ನು ಭೇಟ ಮಾಡಿದೆ. 

4 ಎಷ್ಟ್ಟೊತ್ಲೋ ಏಳೋದು ಮುಟ್ಕಾ ಳ! ಅಂದರು. 

“ ಎಷ್ಟು ಘಂಟಿ ಶೌರಿ?” ಅಂತ ಕೇಳಿದೆ. 

“ ಒಂಭತ್ತು, ಐವತ್ತೆರಡು, ಏಳು ಸರ್‌” ಅಂದ. 

4 ಸರಿ ಬಿಡು-ಅದಕ್ಕೇ ನಿನ್ನತ್ತೆ ಹೇಳಿದ್ದು... 

“ ಏನು ಹೇಳಿದಳು ಮಾವ ನಾಗಕ್ತಿ?? 

" ಏನು ಹೇಳೋದು-ನಿನಗೆ ಮದುವೆ ಆಗೋತನಕ ನೀನು ಸರಿಯಾಗೊಲ್ಲ 
ಅಂತ!” 

8 ಅಯ್ಯೋ ಬಿಡು ಮಾವ....” 

ಭೀಮಮಾನ ತಡೆದರು 

“ ಸ್ವಲ್ಪ ತಾಳೋ-ನಾ ಹೇಳೋಷಣೆಲ್ಲಾ ಹೇಳಿಬಿಡ್ತೇನೆ * (ಕಿಸೆಯಿಂದ ಒಂದು 
ಕಾಗದ ತೆಗೆದು ಓದಿದರು) “ ಇವತ್ತು ಶನಿವಾರ ಸಾಯಂಕಾಲ ಇಲ್ಲಿಗೆ ಭುಜಂಗ 
ರಾಯರು ಬರ್ತಾರೆ. ಅವರು ಅಲ್ಲಿ ಹುಚ್ಚರ ಡಾಕ್ಟರು. ನಿನ್ನಕ್ತೆಗೆ ಸಂಬಂಧ. 
ಅವರಿಗೆ ಒಬ ಹೆಣ್ಣು ಮಗಳಿದ್ದಾ ಳೆ.ನೀನು ಅವರನ್ನು ಹೇಗಾಡರೂ ಮೆಚ್ಚಿ ಸಬೇಕು.” 

ಕಾಗದ ಕಿಸೆಯಲ್ಲಿ ಸೇರಿಸಿದರು. 

4 ಆದರೆ ಮಾವ ನಾನು ಇವತ್ತು ಸಾಯಂಕಾಲ ನಮ್ಮ ಸಂಘದ 
ಮಾಸೋತ್ಸನ ...? 

# ಅಜಿಲ್ಲಾ ನಂಗೊತ್ತಿಲ್ಲ ಪಾಂಡು-ನಾನು ಈಗಲೇ ರಾಂಪುರಕ್ಕೆ ಹೊರಟಿ. 
ನಾಳೇ ಆ ಡಾಕ್ಟರು ನಮ್ಮ ಲ್ಲಿಗೆ ಬರ್ತಾರೆ ಅವರಿಗೆ ಬೇಕಾದ ಸಾಹಿತ್ಯ ಇಲ್ಲಿಂದಲೇ 
ತಕೊಂಡು ಹೋಗ್ಬೇಕು 11 ಘಂಟಿಗೆ ಬಸ್ಸು....ಸಾಂಡು ಇಲ್ಲೋಡು ಹೇಗಾದರೂ 
ಮಾಡಿ ಆ ಹುಚ್ಚು ಡಾಕ್ಟರು ನಿನ್ನತ್ತೇನ ಸರೀಕ್ಷಿಸಿ ನೋಡಿದರೆ.? 


೨ಬ 


-ಅನ್ನುತ್ತಾ ಹೊರಟೀಬಿಟ್ಟರು. 

“ ಶೌರೀ* ಅಂತ ಕೂಗಿಜಿ 

“ ಸರ್‌” ಅಂತ ಬಂದ. 

ಶೌರಿ ನಾನು ಕೂಗಿದಾಗಲೆಲ್ಲಾ ಎಲ್ಲಿರುತ್ತಾನೋ, ಹೇಗಿರುತ್ತಾನೋ ಜೀವಕೇ 
ಬಲ್ಲ. ಆದರೆ ಎಲ್ಲಿಂದರೋ, ಹೇಗೋ, ಆ ಕಣ ಬರುತ್ತಾನೆ ಹಿಂದೆ ನಾರದರೂ 
ಹೀಗೆ ಬರುತ್ತಿದ್ದರಂತೆ ಶೌರಿಯೂ ನಾರದರ ಪರಂಪರೆಯವನಿರಚೇಕು. 

“ ಶಾರಿ ಕೇಳಿದೆಯಾ?” 

“ ನಾನು ಆಫೀಸ್‌ ಕೋಣೆಯಲ್ಲಿ ಟ್ರಂಕುಗಳನ್ನು ಸರಿಪಡಿಸ್ತಾ ಇದ್ದಿ ಸರ್‌ 
ಸ್ವಲ್ಪ ಕಿವಿಗೆ ಬಿತ್ತು” 

“ ಬ್ರಂಕುಗಳು? ಹಾಗಾದರೆ ಡಾ| ಭುಜಂಗರಾಯರು ಆಗಲೇ ಬಂದರೆ? 

“ ಇಲ್ಲ ಸರ್‌-ಬೆಂಗಳೂರಿಂದ ರಾಜಾರಾಯರು, ಚಂದ್ರಶೇಖರರಾಯರೂ 
ಬಂದಿಳಿದಿದ್ದಾರೆ ಖಾಸ್‌ ಬಂಗಲೆಗೆ ಹೋಗಿದ್ದಾರೆ » 

ನಿಜವಾಗಿ ಫಾಬರಿಯಾದೆ. ರಾಜ-ಚಂದಿ ನನ್ನ ಸ್ನೇಹಿತರು. ಮುಖ್ಕಾಳ 
ತನದಲ್ಲಿ ಶ್ರೀಕಂಠನಿಗೆ ಸಮಬಲರು. ಮಲ್ಲ ವಿದ್ಯೆಯಲ್ಲಿ ಭೀಮ, ದುರ್ಯೊಧನ, 
ಕೇಚಕರಿದ್ದ ಹಾಗೆ ಮುಖ್ಕಾಳತನದಲ್ಲಿ ಶ್ರೀಕಂಠ, ರಾಜ, ಚಂದಿ! 

“ ಶೌರಿ ಮದ್ರಾಸಿನ ಡಾ|| ಭುಜಂಗರಾಯರು ಇಲ್ಲಿ ಇವತ್ತು ತಂಗಿ, ನಾಳೆ 
ಜೆಳಿಗೈ ರಾಮಪುರಕ್ಕೆ ಹೊರಡುತ್ತಾರೆ. ಅದುವರಿವಿಗೂ ಅವರನ್ನು ಕಾಪಾಡುವುದು 
ನಿನ್ನ ಭಾರ.” 

“ ಸರಿ ಸರ್‌ ನಿಮಗೆ ಮಡುವೆ... 

“ ಶಾರಿ ನನಗೆ ಮದುವೆ (ಗಿಡುನೆ) ಜೀಕಾಗಿಲ್ಲ. ಆದರೆ ಡಾ| ಭುಜಂಗರಾಯ 
ರನ್ನು ಈ ನನ್ನ ಮುಟ್ಕಾಳ ಸ್ನೇಹಿತರಿಂದ ಪಾರುಮಾಡಿ ಜೀವಸಹಿತ ಕಳಿಸಿಬಿಟ್ಟರೆ 
ಸಾಕು” ಅಂದೆ. 

“ಆಗಲಿ? 

“ ಶೌರಿ ಈ ಎರಡು ಕಪಿಗಳನ್ನೂ ಅಲ್ಲೇ ಖಾಸ್‌ ಬಂಗ್ಲೇಲೇ ಕೂಡಿಹಾಕ್ಸಿಟ್ಟಿ 
ಮೇಲು” 

“ ಹೌದು ಸರ್‌, ಆದರೆ ಅದಕ್ಕೆ ರೂಲ್ಲಿಲ್ಲ ಸರ್‌? 

ಮಧ್ಯಾಹ್ನ ಊಟ ಮುಗಿಸಿ ಹಾಲಿನ ಸೋಫಾ ಮೇಲೆ ಹಾಗೇ ತೂಕಡಿಸುತ್ತ 
ಮಲಗಿದ್ದೆ. ಕುಸ್ತಿಯಲ್ಲಿ ಗೆದ್ದ ಫೈಲ್ವಾನರಂತೆ ರಾಜ ಚಂದಿ ಬಂದರು. 

“ ಏಳೋ ಲೇ ದ್ರಾಜೀ! ಮಠಮಠ ಮಧ್ಯಾಹ್ನ ದಲ್ಲಿ ನಿದ್ರೆ ಮಾಡ್ತಾರೇಕೋ?? 
ಅಂದ ರಾಜ. 

ಇಬ್ಬರೂ ಪೊಳ್ಳಂತ ನಕ್ಕರು- 


* ತಾಕೋ ನನ್ನ ನಕೋಪ್ಲೇನು! ಅಂದ ಚಂದಿ. 

“ ನಿಂದಲ್ಲ ನಂದು. ನಾನು ಕಾರಿಂದ ಕಿತ್ತಿದ್ದು!” ಅಂದೆ ರಾಜ. 

ಇಬ್ಬರಿಗೂ ತಬಲ-ಘಟಿಂ ಜಗಳ ಬಂದು ಶುರುನಾಗುವುದರಲ್ಲಿತ್ತು.. 

1 ನಿಲ್ಟೊ 1? ಅಂತ ಅರೆಚೆದೆ. 

ಶೌರಿ ಕಾಫಿ ತಂದ. 

ರಾಜ ತನ್ನ ಕ್ಸ ಲಿದ್ದ ಒಂದು ಆಟದ ಎಕೋಪ್ಟೆ ನನ್ನ ನೆಲದ ನೇಲೆ ಬಿಸಾಡಿ 
ಕಾಫಿರೋಟಕ್ಕೆ ಕೈ ಹಿಡಿ 

I ಮ ಚಂದಿ ಆ ಎರೋಪ್ಲೆ ನನ್ನ ಹಾಲಿನ ಮೂಲೆಯಲ್ಲಿದ್ದ ನನ್ನ 
ಕೀಡಿಯೋ ಮೇಲಿಡುತ್ತಾ ಹೇಳಿದೆ “ಪಾಂಡು ಇಲ್ಲೇ ಇಟ್ಟ ರೋ ಈ ನಿರೋಕ್ಸೆ ನು 

“ ಎಲ್ಲಿತ್ತೋ ಇದು?” 

ನಿಷದ್‌ಬಾಗಿನ ») ಮುಂಜಿ ಯಾವುದೋ ಸಾಂಟಿಯಾಕ್‌ ಕಾರು ನಿಂತಿತ್ತು 
ಅದರೆ ಮುಂದುಗಡೆ, ಇತ್ತು ಇದು. ರಾಜನ ಹತ್ರ ಒಂದುರೂಸಾಯಿ ಸಂದ್ಯ ಕಟ 
ಹಾರಿಸಿಜೆ ಹಾ! ರಾಜಿ ಕೆಗಿಯೋ ಒಂದು! 

ಪುನಃ ಇಬ್ಬರಿಗೂ ಜಗಳ ಆಗುವುದರಲ್ಲಿತ್ತು. 

“ ರಾಜ-ಚಂದಿ ದಯವಿಟ್ಟು ಇವತ್ತು ಇಲ್ಲಿಂದ ಕೊಲಗಿ ನಾಳೆ ಮಧ್ಯಾಹ್ನದ 
ನರಿನಿಗೂ ಎಲ್ಲಾದರೂ ಇದ್ದು ಆಮೇಲೆ ಬಸ್ತಿ” ಅಂಜಿ, 

ಶೌರಿ ಕೆಮ್ಮಿದೆ. 

(( ಏನು ಶೌರಿ?” 

“ ಪ್ರಭಾ ಸಿನಿಮಾದಲ್ಲಿ ಫೋರ್‌ಟ್ಟಿ ಟಿ! ಶಹಭಾಸ್‌ ಪಾಂಡು ಹತ್ತುರೂಪಾಯಿ 
ಕೊಟ್ಟಿ ಡು; ನಾಳೇ ಸನ ಲನನಂಬಗೂ ನಿನ್ನ ಮುಖ ನೋಜೊಲ್ಲ ಏನೋ 
ಚಂದ? 44 

“ ಹ್ರಿಯಸ್‌! ನಂಗ್ಲ ತ್ತು ನಿಂಗ್ಡ ತ್ತು ಯಾಕಾಗಬಾರದು? ನಾಡಿದ್ದು ಜೆಳಿಗೈ 
ವರಿಗೂ ಬಿಕ್ಕಲು ಕಿಟ್ಟೀ ಮುೇಲಕ್ರಿ ಸಂ » 

ಇಸ ತ್ತು ರೂವಾಯಿ ಕೊಟು ಸ ಇಬ್ಬರನ್ನೂ ಹೊರಗೆ ಅಟ್ಟಿ ಜಿ. 

ಅಂದು ಸಾಯಂಕಾಲ ಮ್ಯಾಟಿನೀ ಷೋವಿನ ವಿರಾಮಕಾಲದ ಸಮಯ 
ಇರಬಹುದು ನಮ್ಮ ಮನೆ ಮುಂದೆ ಒಂದು ಕಾರು ನಿಂತಿತು. ಪಾಂಟಿಯಾಕ್‌ 
ಕಾರು. ಅದರಿಂದ ಮೊದಲು ನಮ್ಮ ನಾಗತ್ತೆಯ ತಂಗಿ ಗಂಡ ಡಾ! ಬಾಳಾಜಿ 
ರಾಯ ಇಳಿದ, ಆಮೇಲೆ ಆ ಕಡೆ ಬಾಗಿಲಿಂದ ಮತ್ತೊಬ್ಬರು ಇಳಿದರು 
ಡಾ| ಭುಜಂಗರಾಯರು ಅಂತ ನೆನೆಸಿದೆ. 

ಇಬ್ಬರೂ ವರಾಂಡಕ್ಕೆ ಬಂದರು. 

“ ಹಾ ಪಾಂಡು ಇದ್ದೀಯಾ? ಇವನೇ ಸಾರ್‌ ನಮ್ಮ ಪಾಂಡುರಂಗರಾವ್‌ ! 
ಭೀಮರಾಯರ ಸೋದರಳಿಯ ? ಅಂಶ ಹೇಳಿದ ಬಾಳಾಜಿ. 


೨೭. 


| ನಮಸ್ಕಾರ ಬನ್ನಿ” ಅಂದೆ. 

“ ಪಾಂಡು ಇವರು ಡಾ| ಭುಜಂಗರಾಯರು, ನಾಗಮ್ಮನವರಿಗೆ ಅವರ 
ತಾತನಿಗೆ ಭಾವನ ಮೊಮ್ಮಗನ ವರಿಸೇಲಿ ಸಂಬಂಧವಾಗಬೇಕು? 

ತಲೆ ಗಿರ್ರೆಂದಿತು. 

ಅತಿಥಿಗಳು ಹಾಲಿನಲ್ಲಿದ್ದ ಸೋಫಾದಲ್ಲಿ ಕುಳಿತರು. ಶೌರಿ ಒಳಗಿನಿಂದ 
ಬಾಸುಂದಿ ಖಾರದ ಗೋಡಂಬಿ, ಕಾಫಿ ತಂದ. 


“ ಬಾಳಾಜೀರಾವ್‌ 1?” ಅನ್ನುತ್ತಾ ಭುಜಂಗರಾಯರು ಚೇಳು ಕುಟುಕಿದವರ 
ಹಾಗೆ ಎದ್ದರು. 


“ ಏನು ಡಾಕ್ಟ್ರೇ?” ಅಂದ ಬಾಳಾಜಿ, 

“ Look !?” 

ನಾವೆಲ್ಲಾ ಲುಕ್ಕಿಜಿವು, 

“ ನೋಡ್ರೀ ರೇಡಿಯೋ ಮೇಲೆ, ಇಲ್ಲಿ ಇವರ ಮನೇಲಿ, ರೇಡಿಯೋ ಮೇಲೆ 
ಕೂತಿದೆ! ನನ್ನ ನಿರೋಪ್ಲೇನು1! ಅಂದರು. 

ನನ್ನನ್ನೇ ದುರುಗುಟ್ಟಿ ನೋಡಿದರು. ನನ್ನ ಮೂತಿ ಕೋತಿಯ ಕೈಲಿ ಮೊಸ 
ರನ್ನ ಬಳಿಸಿಕೊಂಡ ಮೇಕೆಯಂತಾಗಿರಜೇಕು | ಭುಜಂಗರಾಯರ ದೃಷ್ಟಿಗೆ ನಾನು 
( ಮುಟ್ಟಿದರೆ ಮುನಿ'ಯ ಹಾಗೆ ಮುದುಡಿಕೊಂಡೆ. 

“ ಸರ್‌ ಅದು ನಿಮ್ಮ ಕಾರಿಂದೇ ಸರ್‌?” ಶಾರಿಯ ಧ್ವನಿ ಕೇಳಿಸಿತು. 

" ಹೌದಪ್ಪಾ....ಆದರೆ... ಇಲ್ಲಿ... 

“ ಇರಬಹುದು ಸರ್‌, ಇವತ್ತು ಸಿಳಿಗೈ ನಮ್ಮ ರಾಯರು ಜೊಡ್ಡಾಸ್ಪತ್ರಿಗೆ 
ಇಂಡೇನ್‌ ತೆಗೆದುಕೊಳ್ಳೋಕೆ ಹೋಗಿದ್ದರು ಸರ್‌ ಅವರಿಗೆ.ಕ್ಲೆಪ್ಫೋಮೋನಿಯಾ 
ಸರ್‌...” 

“ ಭಗವಂತಾ! Kleptomaniac!!” ಅನ್ನುತ್ತಾ ಡಾ| ಭುಜಂಗ 
ರಾಯರು ಮತ್ತೊಮ್ಮೆ ಚೀಳು-ಹಾನು ಎರಡೂ ಕಚ್ಚಿದವರಹಾಗೆ ಬೆಚ್ಚಿ ಪಕ್ಕದಲ್ಲಿರಿ 
ಸಿದ್ದ ತಮ್ಮ ಹ್ಯಾಟನ್ನು ತಲೆಯಮೇಲಿಟ್ಟುಕೊಂಡರು. 

“ ನಾನು ಅದನ್ನು ತಕ್ಷಣ ಜೊಡ್ಡಾಸ್ಪತ್ರಿಗೆ ತೆಗೆದುಕೊಂಡು ಹೋದೆ ವಿಚಾರಿ 
ಸಿದ್ದಲ್ಲಿ ನೀವು ಮೈಸೂರಿಗೆ ಬಂದಿರೋದೂ, ಒಂದು ಮೀಟಂರ್ಗ ಇದ್ದಿದ್ದೂ 
ಗೊತ್ತಾಯ್ತು ಸರ್‌. ಅದು ನಿಮ್ಮ ಕಾರಿಂಜೇ ಅಂತ ಊಹಿಸಿ ಇಲ್ಲಿ ಕಾಣುವ ಹಾಗೆ 
ಇಟ್ಟಿದ್ದೆ ಸರ್‌ ೫ 

“ ನೀನು ಬಹಳ ಚುರುಕು ಕಣಯ್ಯ? ಅನ್ನುತ್ತಾ ಶಾಂತವಾಗಿ ಫಲಹಾರ 
ಸೇವಿಸಿದರು. 

ಏರೋಫ್ಲೇನು ಪುನಃ ಅವರ ಕಾರನ್ನಲಂಕರಿಸಿತು. 

ತುಸ ಹೊತ್ತು ಕುಳಿತಿದ್ದು ಭುಜಂಗರಾಯರು ಬಾಳಾಜೀ ಜೊತೆಯಲ್ಲಿ 
ಯಾವುದೋ ಮೀಟಿಂಗ್‌, ಆಮೇಲೆ ಡಿನ್ನರ್‌ ಅಂತ ಹೊರಟು ಹೋದರು, 


ವಿಲಿ 


ಶೌರೀ ೫ 

ಟ್ಟ 

“ಆ ಹಾಳು ನಿರೋಪ್ಲೇನು ತೊಲಗಿದ್ದು ಪೀಡೇ ಕಳೀತು” 

“ ಚೆನ್ನಾಗಿತ್ತು ಸರ್‌ ರೇಡಿಯೋ ಮೇಲೆ ನಾಜೂಕಾಗಿ ಕೂತಿತ್ತು ಸರ್‌” 

“ ಇರಲಿ ನನ್ನ ಮಾತು ಪೂರ್ತಿ ಕೇಳು. ನೀನು ಡಾ| ಭುಜಂಗರಾಯನ 
ಹೆತ್ತಿರ ನನಗೇನೋ ಖಾಯಿಲೆ ಅಂತೆ ಹೇಳಿಡೆಯಲ್ಲಾ....” 

| ಕ್ಲೆಪ್ಬೋಮೇನಿಯ ಸರ್‌? 

“ ಏನು ಹಾಗಂದ್ರೆ?” 

“ಫಂ ಡಿದ್ದನ್ನು ಕದಿಯುನ ಒಂದು ಜಾಡ್ಯ ಸರ್‌. 
ಅದೇನು ಅಂಟುರೋಗ ಅಲ್ಲ ಸರ್‌”, ಒಂದು ತರ ದುರ್ಬಲತೆ. ಆದರೆ ಅವರೇನು 
ಕಳ್ಳರಲ್ಲ ಸರ್‌” 

“ ನನ್ನ ಮೇಲೆ ತಪ್ಪು ವಿಕೆ ಹೊರೆಸಿದೆ?? 

“ ಭುಜಂಗರಾಯರನ್ನು ನಿಮ್ಮ ಮಾವನವರಾಗಿ ಮಾಡಿಕೊಳ್ಳೋಕೆ ನಿಮಗೆ 
ಒಪ್ಪಿಗೆಯೇ ಸರ್‌ ೪” 

ಮೊಡಲಬಾರಿಗೆ ಶೌರಿಯ ಬುದ್ದಿವಂತಿಕೆ ನನಗೆ ಗೋಚರವಾಯ್ತು. 

" ಸಹಭಾಸ್‌ ಶೌರಿ ಉಪಾಯನೇನೋ ಸರಿಹೋಯ್ತು. ಡಾ! ಭುಜಂಗ 
ರಾಯರು ಹುಚ್ಚರ ಡಾಕ್ಟರಾಗಿದ್ದು ನನ್ನಂತಹನಸಿಗೆ ಮಗಳನ್ನು ಇನ್ನು ಕೊಡ 
ಲಾರರು ಆದರೂ ಆ ಸಮಯದಲ್ಲಿ ನನ್ನ ಪಾಡು ಹೇಗಿತ್ತು ಗೊತ್ತೀ ಶೌರಿ?” 

“ ಕ್ಷಮಿಸಿ ಸರ್‌. ಖಾರ ಹಚ್ಚ ಬೇಕಾದರೆ ಗೋಡಂಬಿ ಹುರೀಲೇ ಬೇಕು ಸರ್‌” 

" ಏನಂದೆ ಶೌರಿ? ಖಾರದ ಗೋಡಂಬಿ! ಎಲ್ಲಿ ಇನ್ನೊಂದು ತಟ್ಟಿ ತಾ” ಅಂದೆ. 

ಕಾರಿ ಗೋಡಂಬಿ ತರುಕೈ ಒಳಕ್ಕೆ ಹೋದ. 


~E ಕೇಫ » 





ಈಚಲ, ತೋಪಿನಲ್ಲಿ ಗಿರಿಯ, ಮುನಿಯ ಇಬ್ಬರೂ ಕೂತು ಮುತ್ಸಂಜೆ 
ಹೊತ್ತಿಗೆ ಮಡಕೆನ ಖಾಲಿಮಾಡಿದ್ದರು. ಎದುರಿನಲ್ಲಿದ್ದ ಹುತ್ತದಿಂದ ನಾಗ ಕನೆ 
ಯೊಬ್ಬಳು ತಲೆ ಹಾಕಿದಳು. ಗಿರಿಯ ಓಡಿಹೋಗಿ ಅವಳನ್ನು ಹೊರಕ್ಕೆಳೆದ, 
ನೋಡಿದ ತಿರುಗಿ ಹುತ್ತಕ್ಕೆ ತುರುಕಿದ. 

ಯಾಕೆ? ಎಂದ ಮುನಿಯ 

ಹೇಗೆ? ಎಂದ ಗಿರಿಯ 


ಸೇ ಸೇ [3 Ld 1 


ಸುಖು 
ಸ ತಪ್ಪದಾರದು? i 
MORRO KM 








(ಬೆರುಜಾರಿ ಹಗರಣದ್ದು) 


ತಪ್ಪದಾರದು? 
ತಿಳಿದು ನೋಡೆ ತಪ್ಪದಾರದು? 
ಪಾಕರಿಗೆ ಜೆರುಬಾರಿಯಿತ್ತ 
ತಸ್ಪದಾರದು? 
ಕೊಡುನೆನೆಂದೊಪ್ಪಿದ ಪಂಡಿತರ ತಪ್ಪೊ? 
ಆಗದೆನ್ನದ ಅಧಿಕಾರಿಗಳ ತಪ್ಪೊ? 
ಉರಿದು ಹೋಗುವ ತನಕ ನಿದ್ರಿಸುವ ತಪ್ಪೊ? 
ಮುಗಿದ ಮೇಲೆಚ್ಛೆತ್ತು ಗೋಗರೆವ ತಪ್ಪೊ? 
ಇಲಿಗೆ ಹುಲಿ ಬಂತೆಂದು ಒರಲುವರ ತಪ್ಪೊ? 
ಜನರಲ್‌ ಇಲೆಕ್ಟನ್ನು ಬರಲಿಹುದೆ ತಸ್ಪೂ? 
ಕದಡಿದ ನೀರಲ್ಲಿ ಗಾಳವಿಕ್ಕುವರ ತನ್ಪೊ? 
ಹಗಲ್ಫಂಡ ಬಾವೀಲಿ ಹಾರುವರ ತಪ್ಪೊ? 
ಖಾನರಾ ಬಣ್ಣವನು ಅರಿಯದುದೆ ತಪ್ಪೊ? 
ಜೇಶವನ್ನೆರಡಾಗಿ ಮಾಡಿದುದೆ ತನೊ? 
ಬೆರುಬಾರಿಯ ಜನರು ಹುಟ್ಟಿದುದೆ ತಪ್ಪೊ? 
ಡೆಮಾಕ್ರಸಿಯೊಳಗಣ ಐಬಿನಡೆ ತಪ್ಪೊ? 
ಜೆರುಬಾರಿ ಹಗರಣದ 
ತಪ್ಪದಾರದು ? 
ತಿಳಿದು ನೋಡೆ 
ತಪ್ಪದಾರದು 9 


(ಒಡೆಯರ ಚರಣಕ್ಕೆ ನಮೋ ಎಂದು) 


೩೦ 


ಕ್ಕ Hanae egy 06೫೦ 
$e ಆಫ್ರಿಕದ ನಡುಹಗಳು 











ಆಫ್ರಿಕಾ ಖಂಡದೆ ದಕ್ಷಿಣಭಾಗದಲ್ಲಿ ಸೂರ್ಯೋದಯವಾದುಜೇ ಯಾರಿಗೂ 


ತಿಳಿಯಲಿಲ್ಲ. « ಕ್ವಾಮನ್ವೆರ್ಲ ಯಾರಿಗೆ ಬೇಕಾಗಿದೆ' ಎಂದು ನಕ್ಟವೇರ್ನಡನ 
ಶುಭ್ರ ಹಾಸ ದಕ್ಷಿಣ ಆಫ್ರಿಕಾ ಒಕ್ಕೂಟದ ಮೇಲೆ ಕರಿನೆರಳು ಕೆಡಹಿತು. 


« ಸ್ವಾತಂತ್ರ್ಯ ತೆಗೆದುಕೊಳ್ಳಬಲ್ಲ ಕರಿಯನೆಲ್ಲಿ? ತೋರಿಸು. ಇದು 
ಭಾರತದ ದೊಡ್ಡೆ ಜೋರೇಗೌಡರ, ರಷ್ಯದ ಬಿಳಿ ಕರಡಿಗಳ ಹುಸಿಗನಸು' ಎಂದು 
ರಾಯ್‌ವೆಲೆನ್ಸ್‌ಕಿ ಮೆಕ್ಕೆಲನ್ಮ ನಿಗೆ ಹೇಳಿದೆ. « ಬೇಕಿದ್ದರೆ ಅಂಧಜೊಂದು ಪುಸ್ತಕ 
ಬರೆ. ನನಗೆ ಲಾಭ ಮಾಡು. ಆದರೆ ಮಧ್ಯ ಆಫ್ರಿಕಾದ ಒಕ್ಕೂಟದಲ್ಲಿ ಕರಿಯರಿಲ್ಲಜೆ 
ಬೇಳೆ ಬೇಯುವುದಿಲ್ಲ” ಎಂದ ಮೆಕ್‌ಮಿಲನ್‌. 


4 ಕೌಂಡನನಂಡಲೆ ವೊಡದು ಬಾಳೆ ಹೇಳ್‌? ಎಂದ ರ್ಜಾ ರಾಬರ್ಸ್‌. 
"ಎನ್ಫಂಬುಲನ ಭಾಯ್ದೊ ಂಬುಲಕೆ ಕೆ ಸಯಾನುವರೆ' ಎಂದ ನೈಟ್‌ಹೆಡ್‌. ರಾಯ್‌ 


ವೆರೆನ್ಸ್‌ ಕಿ ಅದುದಾಗಲಿ' ಈಸ ಮೀಸೆ ತಿರುವಿ ಮಲಗಿದ. 


ಅಂಗೋಲನನ್ನು ಹೆಡ್‌ಲ್ಲೆ ನಿಗೆ ತುರುಕುನ ಉದ್ಯ ಮದಲ್ಲಿ ಪತ್ರಿಕಾಕರ್ತರ 
ಮನಸ್ಸಿ ದ್ದರೂ, NR, ಅವರ ಚೆನ್ನು ಹತ್ತಿತ್ತು. ಅಲ್ಲಜಿ ಇಪ್ಪತ್ತ ನೆಯ 
ಶತಮಾನ ಇನ್ನೂ ನಲವತ್ತು ವರ್ಷವಿದೆ. ವರ್ಷಕ್ಕೊಂದರಂತೆ ನೇಶಗಳನ್ನು ತೆಗೆದು 
ಕೊಳ್ಳೋಣ ಎಂದು ಸಮಾಧಾನ ಪಟ್ಟುಕೊಂಡರು. 


ದಿನವೂ ಸಾಯುವವರಿಗೆ ಅಳುವವರು ಯಾರು? ಆಲ್ಪಿಯೆರ್ಸ್‌ ಚದುರಂಗ 
ಸ್ಟೇಲ್‌ ಮೇಟಗಿಟ್ಟುಕೊಂಡಿತ್ತು. ಡಿಗಾಲ್‌ ಫೂಲ್ಸ್‌ ಗ್ಯಾಂಬಿಟ್ಟಿಗೆ ಬಲಿಯಾದರೂ 
ಯಾರನ್ನೂ ಅದು ಅಚ್ಚರಿಗೊಳಿಸದಷ್ಟು ರೆಗಳೆಯಾಗಿತ್ತು. 


ಕೆನ್ಯಾದಲ್ಲೂ ಅದೇ ಗತಿ. ಕೆನ್ಯಾಟನನ್ನು ಬಿಟ್ಟೀ ಮಡುನೆ ದಿಬ್ಬಣ ಹೊರಡಲಿ 
ಎಂದು ಮೆಕ್ಲಿಯೋಡ್‌.  " ನಾನೇ ಒಲ್ಲೆ ಅಂದರೆ ನಮ್ಮಪ್ಪ ಯಾರಿಗೆ ಮದುನೆ 
ಮಾಡಲು ಸಾಧ್ಯ ' ಎಂದು ಬಾಂಟಾಂಜೋಯಾ ಕೇಳಿದೆ. 


4 ನನ್ಮು ದೇಹಗಳೆರಡು ಮನಸ್ಸೊಂದು ' ಎಂದು ಕಾಗದ ಬರೆದ, ಅಬಿಸೀ 
ನಿಯಾ ದೊರೆ ಎಥಿಯೋಪಿಯಾ. «ಆದರೆ ಈ ನವ್ಯ ಮನೋಭಾವ ಇರಲೆಂದೇ 


೩೧ 


ಹುಟ್ಟಿದೆ. ಇಲ್ಲಿ ನಡೆದ ರಾಜ್ಯಕ್ರಾಂತಿಯೂ ಕನ್ನಡ ನವ್ಯ ಕಾವ್ಯವನ್ಮಲುಗಿಸುನೆಲ್ಲಿ 
ಅಸಮಾರ್ಥವಾಯ್ತು. ಅದೇ ನನಗಿರುವ ಚಿಂಕೆ' ಇಷ್ಟು ಬರೆದು ಹಿಮಾಲಯಾ 
ಪ್ರಾಂತಕ್ಕೆ ಕಾಗದದ ವಿಳಾಸ ಬರೆದ. 


ಬಿರುಬಿಸಿಲು ಚುಚ್ಚುತ್ತಿತ್ತು. ನಿತ್ಯ ಹರಿದ್ವರ್ಣದ ಕಾಡುಗಳ ಕಡೆಯಿಂದ 
ಎರಡು ಆತ್ಮಗಳು ಮಾಸ್ಟ್ರೋ ದಿಕ್ಕಿಗೆ ಹೊರಟದ್ದು. 


ಒಂದು ಹೇಳಿತು "ಲಉಂಡಲಾಕಸಾಯನ್ನು ಆಕ್ರಮಿಸುತ್ತಿದ್ದಾನೆ ನೊಪೋಲೋ, 
ಗಿಜೆಂಗಾನನ್ನು ಚೀಣಾ ಮಾನ್ಯ ಮಾಡಿದೆ. ಇನ್ನೊಂದು ಉತ್ತರಿಸಿತು. « ನಾವಿನ್ನೂ 
ಸಕ್ತಿಲ್ಲಲುಮುಂಬಾ' ಯಾರೂ ನಮ್ಮನ್ನು ಉದ್ದ ರಿಸದಾದರೂ. ಷೋಂಜಿಯ ಛಲ 
ಸಂದಿತು. ಬೆಲ್ಜಿಯನ್ನರ ಕಾಲಕ್ಕೆ ಸಂತೋಷವಾಯಿತು. ನ್ಯಾಯವನ್ನು ಅನ್ಯಾಯ 
ಗೆದ್ದಿದೆ. ನಮ್ಮ ಹೆಣಗಳು ಕೊಳೆಯುತ್ತಿವೆ.' 


ಲುಮುಂಬಾ ಹೇಳಿದ. « ಮೊಸೋಲೋ, ಉರಿಯುವ ಈ ಯಾದವೀ 
ಕಲಹದ ಹಬ್ಬ ಭೂತ ಪ್ರೇತೆಗಳಾಗಿರಚೇಕು. ಕಸವುಬೂ ಕಲೆಯ ಸಾಕ್ರಿಯನ್ಲಿ 
ಸೋಂಜೆಯ ಮಾಂಸವನ್ನೂ ಜಿಲ್ಹಿಯನ್ನರ ನೆತ್ತರನ್ನೂ ಮೊಬುಟೂ ಕೊಬ್ಬನ್ನೂ 
ಕುದಿಸಿ ಅವಕ್ಕೆ ಬಡಿಸಜೇಕು.' 


ಮೊಪೋಲೋ ಹೇಳಿದ « ಆದರೆ ನೀನೂ ಸತ್ತು ನಮ್ಮನ್ನು ಕೊಂಡೆ. ಸ್ವಲ್ಪ 
ಶಾಸ್ಮೆ ನಿನಗಾಗಲಿಲ್ಲ. ಲಿಯೊಪೋಲ್ನ್‌ ನಿಲೆ ಜೈಲಿನಲ್ಲಿ ಇದ್ದಿದ್ದರೆ ಇದಾಗುತ್ತಿರಲಿಲ್ಲ.' 


« ಹೌದು! ' ಎಂದು ಲುಮುಂಬಾ ಉತ್ತರಿಸಿದ. 


ಅಷ್ಟರಲ್ಲಿ ಭೂಮಿಯನ್ನೂ ಆಕಾಶವನ್ನೂ ಆವರಿಸಿದ ಅದ್ಭುತಾಕಾರವೊಂದು 
ಅವರೆದುರಿಳಿದು. 


( ಮಾಸ್ಕೋಗೆ ಹೋಗಜೇಡಿ!' ಎಂದಿತು. 
4 ಎಲೈ ಆಕಾರವೇ ನೀನಾರು |! ಎಂದರು ಲುಮುಂಬಾ, ಮೊಪೋಲೋ, 


"ನಾನು ಇಮ್ರೆ ನಾರ ಯಾನ ನಿಮ್ಮ ಮಿತ್ರರು ಇಂದು ನಿಮ್ಮ, ಸ್ವಾತಂತ್ರ್ಯ 


ವನ್ನುಳಿಸುನ ಆಶ್ವಾಸನೆ ಇತ್ತರೋ ಅವರೇ ನನ್ನನ್ನು ಕೊಂದರು. ಕಸವುಬೂ 
ಮಿತ್ರರೂ, ನಿಮ್ಮ ಮಿತ್ರರೂ, ಇಬ್ಬರೂ ಅಷ್ಟೇ ಎಂದಿತು. 
« ಹಾಗಾದರೆ ಎಚ್ಚೆತ್ತ ಆಫ್ರಿಕಾ!’ 


(ಓಹೋ ಎನ್ನ್ಫ್ರುಮಾ, ನೆಹರೂ ಧಾಟಿ ಬೇಡ. ಎಚ್ಛಿತ್ತ ಆಭ್ರಿಕಾ 
ಮಿತ್ರ ಚೀಣಾ, ನೆಹರೂಗೇನು ಮಾಡುತ್ತಿದೆ ಗೊತ್ತೋ? ಆಶ್ರಿಕೀ-ಚೀಣೇ 


೩೨ 


ಭಾಯಿ ಭಾಯಿ ಎಂದವನೇ ಸತ್ತ. ಸ್ವಾತಂತ್ರ್ಯದ ಶತ್ರುಗಳನ್ನು ಎದುರಿಸಿ 
ಗೆಲ್ಲಬಹುದು. ಇಂಥಾ ಮಿತ್ರರನ್ನು! ' ಎಂದಿತು ಅದು. 


x ತೇ ಸೇ ತೇ ತೇ 


ಲುಮುಂಬಾ ಅಧಿಕ್ಸತವಾಗಿ ಸತ್ತ. ನಿತ್ಯ ಹರಿದ್ವರ್ಣದ ಕಾಡುಗಳ ನಡುನೆ 
ನಿತ್ಯ ವರ್ಷದಿಂದುಬ್ಬಿದ ಕಾಂಗೋ, ದಡಮೀರಿ ಹರಿಯುತ್ತಿತ್ತು. ಘೇಂಡಾಮೃಗ 
| ಹಯೆನಾಗಳೂ ಟನರಿವೆಯಲ್ಲಿ ಸಮ್ಮೆ ್ಮಳನ ನಡೆಸಿ ಕಸವುಬೂ ಸೋಂಚೆ 
ಗಳನ್ನು ಖಂಡಿಸುವ ನಿರ್ಣಯ ನಡೆಸಿದವು ಭಾರತೀಯ ಸೈನ್ಯ ದಳಗಳನ್ನು 
ಸ್ವಾ ಗಳಿಸುವ ನಿರ್ಣಯವನ್ನು ಸ್ವೀಕರಿಸಿದವು. 


ಕಟಾಂಗಾದಲ್ಲಿ ಒಂದು ಕೊಳ. ಅದರಲ್ಲಿ ಒಂದು ನೀನನ್ನರಸುತ್ತಾ 
ಒಂದು ಕೊಕ್ಕರೆ ಹೊರಟಿತ್ತು. ಅದರೆ ಹಿಂದೆ ಒಬ್ಬ ಬೇಟೆಗಾರ ಕೊಕ್ಕರೆಗೆ 
ಗುರಿಯಿಟ್ಟು ನಿಂತಿದ್ದ. ಕವಾಟ ಯುನಾಟಿ ಆ ಕೊಕ್ಕರೆಗೆ ಅಡ್ಡಬಿದ್ದು « ಎಲ್ಫ 
ಕೊಕ್ಕರೆ ನೀನು ನನ್ನ ಗುರು. ನಾನು ಬ್ರಹ್ಮಸರಾಯೆಣನಾಗಿರುವಾಗ ನಿನ್ನಂತೆ 
ಏಕಾಗ್ರತೆ ಇರಲಿ. ಆದರೆ ವ್ಯಾವಹಾರಿಕವಾಗಿ ನಿನ್ನಂತೆ ಭಾರತೀಯರಂತೆ ಮುಗ್ಧತೆ 
ಬಾರದಿರಲಿ ; ಎಂದ. 


ಕವಾಟಯುನಾಟಿ, ಕೊಳದ ತೀರದಲ್ಲಿ ನಿಂತ. ಸೂರ್ಯ ಮಧ್ಯಾಹ್ನ ಗತೆನಾಡ. 
ಸಮಭಾಜಕ ವೃತ್ತದ ಎಲ್ಲಕಡೆಗಳಿಂದಲೂ ಗುಂಡಿನ ನಾದ ಕೇಳಿತು. ಭಾರತೀಯ 
ಸೈನಿಕರನ್ನು ಹೊತ್ತ ವಿಮಾನಗಳು ಆಕಾಶದಲ್ಲಿ ಕಂಡವು. ಕೆಲವು ಪತ್ರಿಕಾ 
ಪ್ರತಿನಿಧಿಗಳು « ನಿಮ್ಮ ಮುಂದಿನ ಯೋಜನೆಯೇನು ಎಂದರು' ಕಾಂಗೋದಲ್ಲಿ 
ಆಗಬೇಕಾದದ್ದು ಆಗಬಾರದ್ದು ಎಲ್ಲ ಆಗಿ ಹೋಯಿತು. ಆಗುವುದು ಮುಂದು 
ವರಿಯುತ್ತದೆ. ಆದರೆ ಭಾರತದ ಉತ್ತರ ಗಡಿಗೆ ಕಾಂಗೋಲೀ ಯೋಧರನ್ನು 
ಕಳಿಸಬೇಕೇ ಹೇಗೇ ಎಂಬ ಚಿಂತೆ ಮಾಡುತ್ತಿದ್ದೇನೆ? ಎಂದ ಕವಾಟಯುವಾಟ, 


" ವೇರ್ವರ್ಡ್‌ ಕಾಮಸನ್ವೆಲ್ಪನ್ನು ಬಿಟ್ಟ, ಎಂದರು ಪತ್ರಿಕಾಕರ್ತರು 
" ಇಷ್ಟುದಿನ, ಕಟ್ಟಿ ನೊಳಗೆ ಷೂಜು ಉರಿಯುತ್ತಿತ್ತು. ಈಗ ಕಟ್ಟು ಬಿಚ್ಚಿತು 
ಎಂದ ಕವಾಟಿಯುವಾಟ. 


. ಚೇಣಾ ತನ್ನ ಅಕೃತ್ಯಗಳನ್ನು ನಿಲ್ಲಿಸಲು ಅದು ಯೊನೋಗೆ ಸೇರಬೇಕು, 
ದಕ್ಷಿಣ ಆಪ್ರಿಕಾ ಕಾಮನ್ವೆಲ್ಪನ್ನು ಬಿಟ್ಟರೆ ಅಕೃತ್ಯ ತನ್ನಿ ು)ಸೀತೇ?' ಎಂದು ಕವಾಟ 
ಯುವಾಟ ತಕ್ಕ ಗತ ಹೇಳಿಕೊಂಡೆ. 


ಅ. ರಾ. ಸೇ, 
A .ತಿಿೂಿಉೂ್ಣೂ 





ಈ ಪ್ಲವ ಉಗಾದಿ ಖಿ 


ವ ಳ್‌) 


ಸ್ತ 
ಚಕಕ ಳ ಹಹಹ ಹಹಹ 


(ಪ್ರೈಜ್‌ಜಾಂಡ್‌ ಕೊಂಡವನ ಗೋಳು) 


ಉಗಾದಿ ಬಂದಿತು ಮತ್ತೆ ಕಳೆಯಿತು 
ಪ್ರೈಜು ಬಾರದು ಬಾರದು 
ಬಯೆಕೆ ಆಸೆಯೇ ಒಂದು ಫಲಿಸದು 


ಪರ್ಸು ತುಂಬದು ತುಂಬದು 


ಡ್ರಾಗಳಾದವು ಮೂರು ಆವವು 
ನನ್ನ ನಂಬರು ಕಾಣದು 

ಬಾಂಡು ಪೆಟ್ಟಿಗೆಯೊಳಗೆ ಕುಳಿತಿಡೆ 
ಹೊರಗೆ ಬಾರದು ಬಾರದು 


ಫ್ರ್ರೆ ಜು ಹೊಂದಿದ ಪುಣ್ಯವಂತರು 
ಮತ್ತೆ ಬಾಂಡನು ಕೊಂಡರು 
ನನ್ನ ಬಾಂಡೋ ಒಂಟಿಯಾಗಿಜೆ 
ಟಿಳಕು ಕಾಣದು ಕಾಣದು 


ಮೊರಾರ್ಜಿ ಮೋಡಿಯ ನಂಬಿ ಕೆಟ್ಟಿನು 
ಬಾಂಡು ಬಾಗ್ಯನ ತಾರದು 


ಮಾರಿ ಪಾಯಸ ತಿಂದುಜೊಂದೇ 
ಸ್ಲನ ಉಗಾದಿಯ ಭಾಗ್ಯವು 


(ವಿ. ಸೀಯನರ ಕ್ಷಮೆಬೇಡಿ) 


ರಾಮಿ 


೩೪ 








“ ಅಂತೂ ನೆಲೆ ಸಿಕ್ಕಿತು? 


ನಾಹಿನಲ ಹೋಟೆಲ್‌ ಅಲ್ಲ-ಇಂಟರ್‌ನ್ಯಾಹಿನಲ್‌ ಹೋಟ್ಲು ರಸೆಲ್‌ 
ಸ್ಪೃಯರ್‌ ಅಲ್ಲ ನ್ಯೂ ರಸೂಲ್‌ ಇಸ್ಟ್ವಯರ್‌ ಎಂದು ಆಡಿ “ನಡು ನೀರೊಳು 
ಕೈಯ್ಯಾ ಬಿಡೊನಕೇ ಗುರುವೇ...” ಎಂದು ಆಕಾಶ ನೋಡುತ್ತಾ ನಿಂತ 
ಗುರು ಗಾಂಪರನ್ನು ನೋಡುತ್ತಾ ನಿಂತರು ಶಿಸ್ಯರು. ©“ ಗುರುಗಳೇ ಇದು ಬಗೆ 
ಹೆರೀಲಿಲ್ಲ”-ಎಂದ ಗಡನ ಮಂಕ. 

“ ಏನೋ ಅದೂ? 

“ ಅಲ್ಲಾ ಆ ಟಿಕೆಟ್ಟು ಕೊಡಿಸಿದ ಕಂಪನಿಯವ ಹೇಳಿದ ಹೋಟಲಿಗೇ 
ಹೋಗಬೇಕೆ ನ್ನೂಜೀನು? ನಮ್ಮ ಮರ್ಜಿ ಇದ್ದಲ್ಲಿ ನಾವು ಹೋದರಾತು.” 

“ ಹಾಂಗಲ್ಲಪ್ಪಾ-ಇದು ಇಂಗ್ಲೆಂಡ್‌ ಎಲ್ಲಂದರಲ್ಲಿ ಜಾಗ ಯಾರು ಕೊಡ್ತಾರೆ-? 

“ ರೊಕ್ಕ-ರೊಕ್ಕ ಬಿಸಾಕಿದರೆ ತಾನೆ ಕೊಡ್ತಾರೆ...”-ಮಡೆಯ. 

“* ನಾನು ಹೋಗಿ ಇದೇ ಹೊಟ್ಟಲ್ಲೇ ಜಾಗಾ ವಿಚಾರಿಸಲೇ ಗುರುಗಳೆ ??- 
ಎಂದು ಅಪ್ಪಣೆ ಕೇಳಿದ ಮುಠಾಳ. 

ಸರಿ ಕೇಳಿ ನೋಡಪ್ಪ ಆಗಲೇ ಸುಸ್ತಾಗಿ ಬಹಳ ಹೊತ್ತಾಯಿತು-ಸ್ನಾನ 
ಆಗಬೇಕು ಸಂಜೆ ಪೂಜೆ ಆಗಬೇಕು-ಪಾರಾಯಣ ಆಗಬೇಕು-ಗೀತಾ ಪ್ರವಚನ 
ಬೇಡನೆ?-ಮತ್ತೆ ಪ್ರಸಾದ ವಿನಿಯೋಗ....” 

“ ಗುರುಗಳೇ ನಮ್ಮೂರ ಮಠದಲ್ಲಿ ನಡೆಯೋ ಮಾಮೂಲು ಇಲ್ಲೂ ಚಾ-ಚೂ 
ತಪ್ಪಜಿ ನಡೆಯಬೇಕೆ?” 

# ಶಿಷ್ಯರುಗಳಿರಾ-ಎಲ್ಲಿಗೆ ಹೋದರೂ ನಮ್ಮ ಸಂಪ್ರದಾಯ-ನಮ್ಮ ಪರಂಪಕೆ- 
ನಮ್ಮ ಶಾಸ್ತ್ರ-ನಮ್ಮ ನೀತಿ-ನಮ್ಮ ರೀತಿ ಬಿಡಬಾರದು ಎಂದು ನಮ್ಮ ಗಾಂಸ ಮಠದ 
ಮೂಲ ಪುರುಷರು ಬರೆದಿಟ್ಟಿಲ್ಲವೆ?” 

“ ನಮ್ಮ ಮೂಲ ಪುರುಷರಿಗೆ ಓದಲು ಬರೆಯಲು ಬರುತ್ತಿತ್ತೇ? ” 

“ ನೋಟೀಸ್‌ ಸಹಜ ಸಚಿವರಂತೆ ಹೇಳಿದರು ಗುರುಗಳು. 

“ ಅದು ಸರಿ ಗುರುಗಳೇ ಹಾಗಾದ್ರೆ ಇವತ್ತು ನಾಳೆ ಇದೇ ಖಾನಾವಳಿಯಲ್ಲಿ 
ಜಾಗ ಸಂಪಾದಿಸಿ ಮುಂದೆ ನಿಧಾನವಾಗಿ ನಾವು ಜಾಗಾ ನೋಡಬಹುಡು-ಮೇಲಾಗಿ 


ಜೊರೆಸಾನಿ ಅವರಿಗೆ ಫೋನು ಮಾಡಿ ವಿಚಾರಿಸಬಹುದು-ಮಡ್ಡಿಯು ಮಾತಾಡಿದ. 


" ದೊರೆಸಾಥಿ'-ಎಂಬೊಡಕೆ ಗಾಂಪರೊಜಿಯರ ಮುಖ ಫ್ರಫುಲ್ಲವಾಯಿತು- 
ದೊಡ್ಡ ಧಡ್ಡ ಮುಗುಳುನಗೆ ಮೂಡಿ ಮಾಯವಾಯಿತು. 


ಅದೇ ಸಮಯಕ್ಕೆ ಪಶ್ಚಿ ಶ್ಚಿಮದಿಕ್ಕಿನಿಂದ ಎಡದ ಫುಟ್‌ಸಾತಿನ ಮೇಲೆ ಈರ್ವರು 
ನಾರಿಯರು ಕಿಲಕಿಲನೆ" ನಗುತ್ತಾ ಬರುತ್ತಿದ್ದರು. ಬೇಸಿಗೆಯ ಕಾಲವಾದ್ದ ರಿಂದ 
ಅವರು ಕೇವಲ ಕೆಲವೇ ಚೂರು ಅರಿವೆಗಳಿಂದ ಅಲಂಕ್ಛ ತರಾಗಿದ್ದರು. ಘನವಾದ 
ಅವರ ಆಕೃತಿಗೆ ಗಾಂಸರೆಗುಂಪು ತಾವು ನಿಂತಿದ್ದ ಜಾಗದಿಂದ ಸರಿದು ಅವರುಗಳ 
ಮುಂಡೆ ಸೋಗು ದಾರಿ ಮಾಡಿಕೊಡಬೇಕಿತ್ತು. ಗುರುಗಳ ಮೊದಲುಗೊಂಡು 
ದುರುದುರು ಆ ಹೆಣಮಕ್ಕಳನ್ನೇ ನೋಡುತ್ತಾ ನಿಂತರಲ್ಲಸಿ ಹೋಗುವವರಿಗೆ ಹಾದಿ 
ಬಿಡಲಿಲ್ಲ. ಈ ವಿಜೇಶಿಯ ಯಾತ್ರಿ ಕರು BS ಎಂದು ಆ ನಾರಿಯರು 
ಸಹಜ “ ಯು.ಕೆ? ವಿನಯದಿಂದ-* ವಿರ್ಲಯು ಪ್ಲೀಸ್‌ ಮೇಕ್‌ನೆ ಜಂಟಲ್‌ 
ಮನ್‌ ” ಎಂದಳು ಅವರಲ್ಲಿನ ಬ್ಬ ಹನ್ನಳೆಯೆಂತೆ ಕೋಭಿಸುತ್ತಿ ದ್ದ ಜೀನ್ಸ್‌ ಧಾರಿಣಿ. 


“ ಸಾರಿ-ಬಹೆಳ ಸಾರಿ ಎಂದು ಮಂಕ ರೈ ನ್ಯ ದಿಂದ ಅಂದರೆ ಮುಖದಲ್ಲಿ « ಭವತಿ 

ಭಿಕ್ಷಾಂದೇಹಿ” ಎಂಬ ಮಂತ್ರವನ್ನು ಕರಗಿಸಿ ಡೆ ಸಿಕೊಂಡ ಮುಖಭಾವದಲ್ಲಿ ಹೇಳಿ 

"ಹೇ ಪುರುಷಾಕೃ ತಿಯೆ ಸ್ತ್ರೀ ಕೂಪವೇ ನಿನ್ನ ಅಂಜೋಣಾರ ನಿನಜಿ-ನಮಗೆ ಈ 
ಈ ಹೊಟ್ಲೊಳಗೆ ಇರಲಿಕ್ಕೆ ವ್ಯ ವಸ್ತಾ ಮಾಡಿಕೊಡಬಾರದಿ? » ಎಂದು ಕೇಳಿದ. 


ಆ ಲೇಡಿಯರು ಇವರನ್ನು ನೋಡಿ ಲೇವಡಿ ಮಾಡದೆ ಸರ ಊರನರೆಂದು 
ಇವರ ಸಹಾಯಕ್ಕೆ ನಿಂತರು. ಗಾಂಪರೊಡೆಯರು ಜೀನ್‌ ಧರಿಸಿದ ನವಜವಾಠಿ 
(ಅಂದರೆ ಕನ್ನಡ ಜವಾನಿ ಅಲ್ಲ ನವಜವಾನ್‌-ಎಂಬುದರ ಸಿ ಸ್ರ್ರೀಲಿಂಗ)ಗೆ ತಮ್ಮ ಸಧ್ಯದ 
ಸ್ಥಿತಿ ಹೇಳಿದರು. ಕೂಡಲೆ ಆಕೆಯು ನಾಹಿನಲ” ಹೊಳುಲಿಗೆ ಹೋಗಿ ಕು 
ಎರಡು ದಿನದ ಮಟ್ಟಿಗೆ ಈ ಗುರುಗಳಿಗೆ ಶಿಷ್ಯ ರಿಗೆ ಇರಲು ಜಾಗಾ ಗೊತ್ತು ಮಾಡಿ 
ಕೊಟ್ಟ ಳು. 


“ ಥ್ಯಾಂಕ್ಯೂ ಮೇಡೆಮ್ಸ್‌ ” ಎಂದು ಎಲ್ಲರೂ ಆ ನಾರಿಯರಿಗೆ ವಂದಿಸಿದರು 


ಆ ತೆರುಣಿಯರು ಬೈ ಬ್ಬೆ ಟಟ್ಟಾ ಹೇಳಿ ಹೊರಟುಹೋದರು. 


ಹೋಟಲಿನ ಮ್ಯಾನೇಜರೆಸ್ಸಳು ಈ ಪೂರ್ವದೇಶದ ಅಪೂರ್ವ ಅತಿಥಿಗಳಿಗೆ 
ಒಬ್ಬೊರಿಗೂ ಒಂದೊಂದು ಪ್ರತ್ಯೇಕ ರೂಮು ಏರ್ಪಡಿಸಿದಳು. ಏಿನಾದರೂ 
ಬೇಕಿದ್ದರೆ ಬಂದು ಹೇಳುವಂತೆ ಹೇಳಿದಳು. ಆ ಹೋಟಲಿನಲ್ಲಿ ಬೆಡ್‌ ಅಂಡ್‌ 
ಬ್ರೇಕ್‌ಫಾಸ್ಟಿಗೆ ಒಂದೂವರೆ ಪೌಂಡು ಒಂದು ದಿನಕ್ಕೆ ಎಂದಳು ಆಕೆ, 


* ಬೆಡ” ಅಂಡ್‌ ಬ್ರೆಕಫಾಸ್ಟ ಅಂದರೇನು ಗುರುಗಳೇ” 


೩೬ 


4 ಬೆಡ್‌ ಅಂದರೆ ಹಾಸಿಗೆ-ಬ್ರೆಕ್‌ ಫಾಸ್ಟ್‌ ಅಂದಕೆ ಫಾಸ್ಟಿಗೆ ಬ್ರೇಕ್‌ ಹಾಕು- 
ಅರ್ಥಾತ್‌ ತಿಂಡಿ ಕಿನ್ನು ಅಂತ ಅರ್ಧ ಮರುಳಾ? 

ಕ ನಮ್ಮದೇ ಬೆಡ್‌ ಇದೆಯಲ್ಲಾ-ಗುರುಗಳೇ ಅವರ ಜೆಡ್‌ ಬಿಟ್ಟು ಬರೇ 
ಫಳಾರಕ್ಕೆ-ಮಲಗಲಿಕ್ಕೆ ಈ ನರಾಂಡನೇ ಇದೆ-ಇಷ್ಟಕ್ಕೆ ಅರ್ಧ ಪೌಂಡು ಹಾಕ್ಕೊಂಡು 
ವ್ಯಾಪಾರ ಕುದುರಿಸಿಕೊಳ್ಳಲಿಕ್ಕೆ ಆಗಡೀ?...” ಮಂಕನ ಜಾಣತನದ ಮಾತು. 


# ಎಲೈ ಮಂಕ ನನಮಗನೇ-ನಮಗೆ ಶಿಫಾರ್ಸು ಮಾಡಿ ಹೋಟ್ಲು ಕೊಡಿಸಿದ 
4 ಅರ್ಧನಾರೀಶ ರ ಹೆಣಮಕ್ಕಳು ಏನೆಂದುಕೊಂಡಾರು ಮುರ್ಯಾಡೆಯಾಗಿ ರೂಮು 
ಸೇರಿಕೋ” ಎಂದರು ಗುರುಗಳು. 


ತಂತಮ್ಮ ಟ್ರಂಕು ಹಾಸಿಗೆ ಸುರುಳಿಗಳೊಡನೆ ನಾಸಿನಲ್‌ ಹೋಟಲಿನ 
ಸಮದಿರಿಸಿನ ಆಳನ್ನು ಹಿಂಬಾಲಿಸಿ ತಮ್ಮ ರೂಮುಗಳಿಗೆ ನಡೆದರು. ನೆಲಕೆ ಒಳ್ಳೆ 
ಕ್ರಿಕೆಟ್‌ ರಗ್ಗನ್ನು ಹಾಸಿದ್ದರು-ಕಿರಿದಾದ ಓಣಿಯನ್ನ ದಾಟ ಅಜಿ ಈಜಿ ಇದ್ದ ರೂಮು 
ಗಳನ್ನು ಎಣಿಸುತ್ತಾ ನಡೆದರು. ಎಲ್ಲರೂ ಹಾಗೇ ಗಕ್ಕನೇ ನಿಂತರು. ಮಡೆಯನು 
* ಗುರುಗಳೇ ಎದುರಿನಿಂದ ನಮ್ಮೂರಿನವರೇ ಬರ್ತಾ ಇದ್ದಾರೆ-ಜೊತೆ ಸಿಕ್ಕ ಹಾಗಾ 
ಯಿತು ”-ಎಂದು ಕೇಕೆ ಹೊಡೆದು ತನ್ನಂತೆಯೇ ಇದ್ದ ಎದುರು ವ್ಯಕ್ತಿಯನ್ನು 
ಸ್ವಾಗತಿಸಲು ಹೋಗಿ ಧಡೀರ್‌ ಎಂದು ಎದುರುಗಿನ ನಿಲುವುಗನ್ನ ಡಿಗೆ ಢಿಕ್ಕಿ ಹೊಡೆದು 
ಹಣೆಯ ಮೇಲೆ ಸೊಗಸಾದ ಗುಬುಟಿ ಮೂಡುವಂತೆ ಮಾಡಿಕೊಂಡು ಬಿದ್ದ. 
ಎಲ್ಲರೂ ನಕ್ಕರು. ಕ್ಷಣದ ಹಿಂದೆ ಇನ್ನೊಂದು ಗಾಂಪರಗುಂಪೇ ಎದುರಿಗೆ ಬರು 
ತ್ರಿಡಿಯೋ ಎಂದು ತಮ್ಮ ಪ್ರತಿಬಿಂಬಕ್ಕೆ ತಾನೇ ಮಾರುಹೋದರು. 

“ ಅರಿಯದೆ ಬಿದ್ದಿರಿ ಭಾವಾ ನಮ್ಮ ಕುರುಡರ ಕುರುಕುಲ ದೇವ ?-ಎಂದು 
ಹಾಡಿದ ದ್ರೌಪದಿಯ ನಾಡಿನವರೇ ಇನರಲ್ಲವೆ? ಈ ಮಡೆಯ ಯಾನ ಕುರುಕುಲಕ್ಕೆ 
ಕಡಿಮೆಯವ? ಅವನ ಎಡ ಕೊಡೆಯ ಮೇಲೂ ಒಂದು ಕುರುನಿನ ಬೊಕ್ಕೆ 
ಶೋಭಿಸುತ್ತಿತ್ತು. 

“ Oh-ದಟ್‌ ವಾಸ್‌ ಯೆ ಲೈಫ್‌ಸೈೆಸ್‌ ಮಿರರ್‌-ಸಾರಿ-ವೆರಿ ಸಾರಿ-ಕಮ್‌ 
ಆನ್‌ ಸರ್ಸ್‌” ಎಂದು ಆ ಹೋಟಲ ಆಳು ಮಡೆಯನನ್ನು ಎತ್ತಿ ಉಸಚರಿಸಿ ಮತ್ತೆ 
ಮುಂದೊಯ್ದ. “ರೂಂ ನಂ. 312 ಫರ್‌ ಯು ಸರ್‌-”-ಎಂದು ದೊಡ್ಡ ಬೀಗೆದೆ 
ಕೈಯಿಂದ ಬಾಗಿಲ್ಲು ತೆಗೆದು ಮಡೆಯನನ್ನ ಒಳಕ್ಕೆ ಕಳಿಸಿದ ಹೀಗೆ ಎದುರು ಬದರು 
ಸಾಲಿನ ರೂಮುಗಳಲ್ಲಿ 313, 314, 315, ಮಂಕ, ಮುಠ್ಕಾಳ, ಮಡ್ಡಿ ಗಳಿಗೂ 
219, 220 ಮರುಳ, ಮತ್ತು ಗುರುಗಳಿಗೂ ಒಂದೊಂದಾಗಿ ಹಂಚಿಕೊಟ್ಟು 
ಸಲಾಮು ಹೊಡೆದು ಹೊರಟುಹೋದ. 


ಒಬ್ಬೊಬ್ಬರೂ ಸುಸ್ತಾಗಿ ಅವರವರ ರೂಮುಗಳಲ್ಲಿ ವಿಶ್ರಮಿಸಿಕೊಳ್ಳಲು 
ಸಂಕಟಸಟ್ಟರು. ಕಾರಣನಿಪ್ಟೆ-ಗೋಡೆಗೆ ಲೆನೆಂಡರ್‌ ಬಣ್ಣದ ಗುಲಾಬಿ ಹೂಗಳನ್ನುಳ್ಳ 


೩೩ 


ಕಾಗದ ಅಂಟಿಸಿದ್ದರು- ನೆಲಕ್ಕೆ ರತ್ನಗಂಬಳಿ ಹಾಸಿದ್ದರು-ಜೊಡ್ಡ ಮಂಚ ಅದರ 
ಮೇಲೆ ಸೊಗಸಾದ ಮೆತ್ತೆ- ಬು "ಗೋಡೆಯ ಮಗು ಲಿಗೇ ಜೊಡ್ಡ ಪಿಂಗಾಣಿಯ 
ಕಿರುಬಚ್ಚ ಲು ಅದರ ಮೇಲೆ ದೊಡ್ಡ ಕನ ಡಿ ಎಡಬಲಗಳಲ್ಲಿ ತಣ್ಣೀರು ಬಿಸಿನೀರಿನ 
ನಲ್ಲಿಗಳು (Porcelain Wash Basin) ಮೂಲೆಯಲ್ಲಿ ದೊಡ್ಡ ಬೀರು ಅದರಲ್ಲಿ 
ಕೋಟು- ಟೈೈ್ವ -ಷರಟು ಪ್ಯಾಂಟುಗಳನ್ನು ತೂಗುಹಾಕಲು ವ್ಯವಸ್ಥೆ ಇತ್ತು. ಮಂಚದ 
ಮೇಲೇ ಕೈಗೆ ನಿಲುಕುವಂತೆ ಒಂದು ಲಾಡ್ಡ್‌ಸ್ಪೀಕರು-ಅದರ ಬದಿಯ ಬಿರಿಡಿ 
ತಿರುಗಿಸಿದರೆ ರೇಡಿಯೋ ಕೇಳಬಹುದು. ಬಹು ಅಚ್ಚು ಕಟ್ಟಾ ದ ಧೂಳಿಲ್ಲದ ಕಸವಿಲ್ಲದ 
ಸ್ವಚ್ಛವಾದ ಕಿರು ಕೊಠಡಿಗಳಾಗಿದ್ದುನು ಜನ ಇಳಿದೆ ಹೋಟಲಿಕ 
ರೂಮುಗಳು. 


ಒಬ್ಬೊಬ್ಬ ರೇ ಪ್ರತ್ಯೆ (ಕವಾಗಿ ಒಂದೊಂದು ಕೊಠಡಿಯಲ್ಲಿದ್ದು ದು ಅವರ 
ಜೀವಮಾನದಲ್ಲಿ ಇತೀ ನೊಡ: ಮಠ ಸೇರುವ ಮುನ್ನ "ನುಡಯ ಇದೇ 
ಅಳಕೆಯ ರೂಮಿನಲ್ಲಿ ಮಲತಾಯಿ ತಂದೆ-ಮಕ್ತಿ ನಿಜ ತಾಯಿ-ಮಲತಾಯಿಯರ 
ಮಕ್ಕಳುಗಳು ಸೇರಿ ಹನ್ನೆರಡು ಮಂದಿಯೊಡಗೂಡಿ ಇದ್ದ. ಅಲ್ಲಿ ಸೆಕೆ ಎಂದು 
ಮಠದ ಹೊರಗಿನ ಕಟ್ಟೆ ಮೇಲೆ ಮಲಗುತ್ತಿದ್ದವನು ಕ್ರಮೇಣ ಶಿಷ್ಯನಾಗಿ ಹೋಗಿದ್ದ. 
ಹೀಗೆಯೇ ಪ್ರತಿಯೊಬ್ಬರಿಗೂ ಈ ಪ್ರತ್ಯೇಕ ರೂಮು ದೊಡ್ಡದಾಗಿದ್ದು ಏಕಾಕಿತನ- 
ನಿಶ್ಶಬ್ಧ-ಅಚ್ಚುಕಟ್ಟುಗಳು ಹೊಂದಿಬರಲಿಲ್ಲ. 


ಏಕೋಪ್ಲೇನಿನ ಪ್ರಯಾಣದ ಸುಸ್ತು-ಹೊಸ ವಾತಾವರಣದ ನವ್ಯ ತೆಗಳು 
ಒಬ್ಬೊಬ್ಬರನ್ನೂ' ಮತ್ತಸ್ಟು ಮಂಕರನ್ನಾ ಗಿಸಿತ್ತು ಎಲ್ಲರೂ ಒಂದೇ ಬಾ 
ವರ್ತಿಸಿದ್ದು ಅವರ ಮುಕದ ಏಕತಲೆತ್ವ ಅರ್ಥಾತ್‌ ಎಲ್ಲರ ತಟೆಯೂ ಒಂದೇ ರೀತಿ 
ಯಲ್ಲಿ ಓಡಿದ್ದು ಅವರ ವೈಶಿಷ್ಠ ವ್ಯ ವ್ಯಕ್ತ ಪಡಿಸುತ್ತ ಡೆ. 


ಎಲ್ಲರೂ ತಣ್ಣೀರಲ್ಲಿ ಮುಖ ತೊಳೆದು ಹೋಟಲಿನ ಟವಲ್ಲು ಹೊಲಸು 
ಮಾಡಬಾರದೆಂದು ಷರಟನ ಅಂಚಿನಿಂದ ಮುಖ ಒರೆಸಿಕೊಂಡು ಕುರ್ಚಿ ಇದ್ದರೂ 
ಕೂಡದೆ ನೆಲದ ಮೇಲಿದ್ದ ರತ್ನ ಗಂಬಳಿಮೇಲೆ ಮೊಳಕೈ ಊರಿಕೊಂಡು ಅರಾಮ 
ವಾಗಿ ಮಲಗಿಬಿಟ್ಟರು. 


ಗುರುಗಳಿಗೆ ಮಾತ್ರ ತಮ್ಮ ಶಿಷ್ಯರನ್ನು ಅಗಲಿದ್ದು ಪರದೇಶಿಯಾದ ಆಕಳ 
ಕರುನಿನಂತಾಗಿತ್ತು ಎಂದೂ ತಮ್ಮ ಶಿಷ್ಯರನ್ನು ಬಿಟ್ಟು ಒಬ್ಬರೇ ಇದ್ದವರಲ್ಲ. 
ಗಾಂಸದೀನಿಯ ಪಟವನ್ನು ಕಿರು ಮೇಜಿನ ಮೇಲಿರಿಸಿ-ಹಾಕಿದ್ದ ಧಾಬಳಿ ಸೂಟು 
ಕ್ರಿಷ್ಣಜಿನದ ಬೂಡ್ಸು ಕಿತ್ಲಿ ಸೆದು- ಕಸುಬಿ ಚೀಲದಿಂದ ತಮ್ಮ ಪ್ರಿ ಯವಾದ ತೆಳ್ಳ ನೆಯೆ 
ತಡ ಸಂಜೆಯನ್ನು. ಉಟ್ಟು ಸ್ನಾನಕ್ಕೆ ಸಿದ್ಧ ರಾದರು. ಇ ಜನಿವಾರ" ಸುತ್ತಿ 
ಸ್ನಾನದ ಮನೆ ಎಲ್ಲಿ A, ಸು ಹೆನಿರಕ್ಕೆ ಬರಲು ತಯಾರಾದರು. ಇನರ 


೩೮ 


ಈ ಉಡುನಿನಲ್ಲಿ-ಜೋಟಲಿನಲ್ಲಿನ ಬೇರೆ ಅಕಿಥಿಗಳು-ಅದರಲ್ಲೂ ಹೆಣ್ಣು ಮಕ್ಕಳೇ 
ನಾದರೂ ನೋಡಿದ್ದರೆ ಚೀರಿ ಮೂರ್ಛೆ ಬೀಳುತ್ತಿದ್ದುದರಲ್ಲಿ ಸಂದೇಹವೇ ಇಲ್ಲ. 


ಗಂಡಸರು ಸ್ನಾನದಮಸೆಗೆ ಹೋಗುವಾಗ ರಾತ್ರಿ ಉಡುಪಿನನೇಲೆ-ದೊಡ್ಡ 
ಗೌನನ್ನು ಧರಿಸಿ ಹೆಗಲಮೇಲೆ ಟೌಲು- ಕ್ಸ ಯಲ್ಲಿ ಸೋಪಿನ ಸೆಟ್ಟಿಗೆ ಕಾಲಲ್ಲಿ ಸ್ನಾನದ 
ಮನೆಯ ಚನ ನಲಿ ಹಾಕಿಕೊಂಡು ರಾಮು ಬಿಡಜೀಕು. ಗಾಂಪರಿಗೇನು ಗೊತ್ತು 
ಘ್ರ ಉಡುಪಿನ ನಿಯಮಾನಳಿ? ಸರಸರನೆ ಹೊರಗೆ ಬಂದು “ಭಾಯ್‌” ಎಂದು 
ಗುಬಿರು ಹಾಕಿದರು. ಗಟ್ಟಿ ಯಾಗಿ ಮಾತೇ ಆಡದ ಆ ಹೋಟಲು ಈ ಕಾಗಿಗೆ 
ತಲ್ಲಣಿಸಿ ಹೋಯಿತು. ಸಾಲಾಗಿದ್ದ ರೂಮುಗಳಲ್ಲೂ ಅರ್ಧ ಬಾಗಿಲು ಕೆಗೆದು 
ಒಳಗಿದ್ದ ವರು ಇದೇನು ಕೂಗು ಎಂಡು ಹೊರಕ್ಕೆ ತಲೆಹಾಕಿ ನೋಡಿದರು “ಹೊ! 
ಭವ್ಯ ಮೂರ್ತಿ ಗಾಂಸರೊಡೆಯನರೆ!! * ಎಂಜಿ ನ್ನುವಾತೆ ಪಾಜಿಸಂಜಿ ಉಟ್ಟು ಬಚ್ಚಲ 
ಮಸಿ ದಾರಿ ತೋರಿಸುವ ಬಾಯ್‌ಗಾಗಿ ಕಾದುನಿಂತ ಗುರುಗಳನ್ನು ಸೋಡಿ ಮಕ್ತಿ 
ಅನಿಷ್ಟವನ್ನು ಕಂಡವರಂತೆ ಎಲ್ಲ ರೂಮಿಗರೂ ಟಿಪ ಟಪನೆ ಬಾಗಿಲು ಬಡಿದು 
ಕೊಂಡರು. 

ಶಿಷ್ಯರ ಪೈಕಿ ಮರುಳ ಮಾತ್ರ ಗುರುಗಳ ಬಳಿ ಬಂದ-ಮಿಕ್ಯವರಿಗೆಲ್ಲಾ ಆಗಲೇ 
ನಿದ್ರೆ ಹತ್ತಿತ್ತು. 


“ ಮರುಳ ನಾವು ಸ್ಟಾ ನೆಮಾಡಬೇಕಾಗಿದೆ ಸ್ದಾ ನಗ್ಯ ಹೆ ಎಲ್ಲಿದೆ ನಿಚಾರಿಸು? 
ಎಂದು ಹೇಳುತ್ತಿ ದ್ದ ಂತೆ « ಬಾಯ್‌ 'ಯು ಬಂದನು. ಸೆ 'ರೀತಿಯನರನ್ನೇ ಕಾಣದ 
ಆತ ಏನೂ ಕೋಚದಿ “ ಆಂಬುಲೆನ್ಸ್‌ಗೆ ತಿಳಿಸಲೇ-ಪೋಲೀಸು ಬೇಕೆ? ಹುಚ್ಚ 
ರಾಸ್ಟ್ರ ತ್ರಿಗೆ ಹೋಗಬೇಕೆ? ಎಲ್ಲಿಗೆ ಢೋಗಜೀಕು ನೀವು” ಎಂದು ಕೇಳಿದ ಆ 
ಲು ಬಾಯ್‌ ” 

4 ಮಿಗೋಸ್‌-ವಾಟರ್‌ ಹೌಸ್‌” ನೀರುಮನೆಗೆ ಎಂಬುದರ ಅಪ್ಪಟ 
ಅನುವಾದ ಹೇಳಿದ. 

“ ವಾಟರ್‌ ಹೌಸ್‌!!!” ಹುಬ್ಬುಕೂಡಿಸಿದ ಆ ಬಾಯ್‌. 

4 ವಿಸ್‌-ವಾಟಿರ್‌ ಟ್ಯಾಪ್‌-ಸೋಪ್‌-ಟವಲ್‌-ಮೈಮೇಲ್‌ ಜೊಂಬಿನಿಂದ 
ಧಭ ಧಭ ಸುರಿಯೋ-ನಾಟರ್‌ ಹೌಸರ್‌-ಐನಮೀನ್‌ ಬಾತ್‌ರೂಮ್‌ ..” 

“ ಓ.ಯಸ್‌-ದಿಸ್‌ವೇ ಪ್ಲೀಸ 

ಎಂದು ಮುಂದೆ ಆತ ಮದ್ದ ಗುರುಗಳು-ಹಿಂಡೆ ಮರುಳ ಮೆರವಣಿಗೆಯಂತೆ 
ಮಜ್ಜ ನಂ ಗೈಯಲ್‌ ಗಾಂಪಕೊಡೆಯರ್‌ ತೆರಳಿದರ್‌ ಬಚ್ಚಲ ಮನೆಗೆಂ, 


ದಾಶರಥಿ ದೀಕ್ಷಿತ್‌. 


೩೯ 


ಔಸಘತಸಾಹಾಗಹಾಖಪಾಸಾಕಾಾಕಾಗಾಪಾಹಾಹಾಸಾಣಾಣಃ ಹಾ ಬ 
eee 


ಈಗ ಪ್ರಕಟವಾಗಿದೆ!  ; ; ಹೊಸ ಪ್ರಕಟನೆಗಳು! ! 
ತ. ರಾ. ಸು. ರವರ 
ಹೊಸ ಹಗಲು ವಿಜಯೋತ್ಸವ 
ಚಿತ್ರದುರ್ಗದ ಪಾಳೆಗಾರರ ಸಾಹಸ 
ಜೀನನ ಚಿತ (ಫಾ 
೨ 
(ಮೂರನೆ ಮುದ್ರಣ) (ಎರಡನೆ ಮುದ್ರಣ) 
೨೦೦ ೨,೦೦ 
ಈ ಈ ಈ ಈ ಇ 
ಅ. ನ. ಕೃ. ರವರ 
ದೇವಪ್ರಿಯ ಗುಬ್ಬಚ್ಚಿ ಗೂಡು 
ಸಾಮಾಜಕ ಕಾದಂಬರಿ ೨ ನಾಟಕ ಸಂಗ್ರಹ 
1೧.೭೫ ೧.೫೦ 
9 ೨ ೨ ಈ |) 
ರ. ನರಸಿಂಹಯ್ಯನವರ 
ನೂತನ ಪತ್ತೆದಾರಿ (ರಂಗಮಹಲ್‌ ರೆಹಸ್ಯದ ಭಾಗ) 
ರಾಗಿಣಿಯ ರಂಗಾಟಿ 4೬ ಮಾಯಾವಿ ಮಾರ್ಜಾಲ 
೧.೫೦ ೨.೦೦ 
ಅಚ್ಚಿ ನಲ್ಲಿ 
ಬೀ €H। ಯವರ 
ತಿಂಮನ ತಲೆ ಬೆಂಗಳೂರು ಬಸ್ಸು ಸತೀಸೂತೆ 
೧,೦೦ ೨.೫೦ ೨.೫೦ 


—: ಖಾದಿಸೀರೆ ;-- 
ಭಾರತದ ವಿವಿಧ ಭಾಗಗಳೆಲ್ಲಿರುವ ಕನ್ನೆಡಿಗರಿಗ, ಕನ್ನಡ ಸಂಘ, 
ಸಂಸ್ಥೆ ಗಳು ನಮ್ಮ ಪಟ್ಟಿಗಾಗಿ ನ್ಯನಹರಿಸರಿ. 

೨೫ ಸುದರ್ಶನ ಪ್ರಕಟನೆಗಳ ಆಯ್ಕೆ ಮಾಡಿ ತರಿಸಿದವರಿಗೆ 
ಅಂಚೆ ನೆಚ್ಚ ಉಚಿತ 
— ಸುದರ್ಶನ ಪ್ರಕಾಶನ -- 
ತಾರಾ ನಿವಾಸ ತ ತಿಪಟೂರು 








ಪ್‌ ಹಾಸಾಗಾಜಾಕಾಕಾಸಜಾಸಾಾಸಾವಾತಾಶಷ್ರಾ) 
Koravanji, April 1961, 











ರಾ, 


ಸಾಮಾನ್ಯವಾಗಿ ಯಾವ ಮೇಲ್ಮೈಯನ್ನೂ 











ಕ್ಕ \ | 4 / 
- ಉಜ್ಜಲವಾಗಿ - ಬಳಿಯಲು ಯೋಣಗೆ 
EN $ 





ಇ ಟೀಗಿಕೆ ಓಣಗುವ ಗಟ್ಟಿಯಾಗಿ ಒಣಗುವ ಬಹೆಳತಾಗಿ 
ಥಳಥಳಿಸುವ ಸಿಂಥೆಟಿಕ್‌ ಎನಾಷಿಲ್‌ 


5 ಒಳಛಾಗಕ್ಕೂ ಯಾ ಹೊರಭಾಗಕ್ಕೂ ಉಸಯೋಗಿಸಲು ಯೋಗ್ಯ. 
೫ ಬ್ರಶ್‌ಮಾಜಲು, ಸ್ಟ್ರೇ ಯಾ ಡಿಪ್‌ ಮಾಡಿ ಬಳಿಯಲು ಯೋಗ್ಯ. 
* ಓಂದರೊಂದಿಗೆ ಇನ್ನೊಂದನ್ನು ಕಲಸಬಹುದಾಡ 

38 ಒಣ್ಣಗಳಿವೆ. 















NW 
p 


Wel: i 


197584 $78 KAN 


BHMAMMAR PAINT, COLOUR & VARNISH COMPANY 
೬111720 


CASUTTA . LONSAY MADAAS NEW ೯%: KANPUR {Agonts ೦೫೪50೬೨) 
tuscan ಪಾಸಾಲಾವಾಆಳವಹಾಳಾ.. ಭಯವು 








Koravanjt, April 1901 


REG. NO.B G, 343 KORAVAN)I APR, 1961, 





(ಆಧುನಿಕ ಶಕ್ತಿವರ್ಧಕ ಟಾನಿಕ್‌) 


ಇದರಲ್ಲಿ "ಎ? ಕ್ರ ಮತ್ತು *ಡಿ” ಎಂಬ ವೈಟಮಿನ್ನುಗಳ 
ಐರನ್‌, ಕ್ಯಾಲ್ಸಿಯಂ ಮುಂತಾದ ಲೋಹ ವಿಶೇಷಗಳ್ಳೂ ಶುದ್ಧ ಗೊಳಿ 
ಸಿದ ಶಾಮ್ರವೂ, ಮತ್ತು ಮಾಲ್ಟ್‌ ಸಾರ, ಜೇನುತುಪ್ಪಗಳನ್ನು ಸೇರಿಸಿ 
ತಯಾರಿಸಿದ ಒಂದು ಅಮೃತಪಾನ. ಇದರಲ್ಲಿ ದೇಹಶಕ್ತಿಗೆ' ಬೇಕಾದ | 
ಸಕಲ ಔಷಧಗಳ ಸಮೂಹವೂ ಇಡೆ. ಖಾಯಿಲೆಯಿಂನ ಎದ್ದವರಿಗೂ, | | 
ಬಸುರಿ ಬಾಣಂತಿಯರ ದೇಹೆದಾರ್ಥ್ಯಕ್ಕೂ ಇದು ಅತ್ಯುತ್ತಮವಾದ | 
ಔಷಧ. ಸೇವಿಸಲು ಬಹಳ ರುಚಿಯಾಗಿಯೂ ಮತ್ತು .ಮಧುರ 
ವಾಗಿಯೂ ಇದೆ. 

ರ್ತ ೫ 
ತೆಯಾರಕರು: 


ದಿ ಮೈಸೂರು ಇಂಡಸ್ಟಿ ಯಲ್‌ ಅಂಡ್‌ ಬಿಸ್ಟಿಂಗ್‌ 
ಲ್ಯಾಟೋರಟರಿ ಲಿಮಿಟಿಡ್‌, 
ಮಲ್ಲೇಶ್ವರಂ - - ಬೆಂಗಳೂರು 3. 





Printed by ೫. 5. Iyengar, Banealore City 
 Publisher— RB. ೫. Gupta. Editor—M. Sivaram 


